Approved by the Department of Public Instruction 


ಕರ್ನಾಟಕ ಸ್ಕಾಟ್‌ ಮತ್ತು ಗೈ 


The Karnataka Scout and, Guide 


Vol. 70 | July 1987 No. 4 


Cooking competition by Guides of Bangalore South 


PUBLISHED BY 


The Bharat Scouts & Guides, Karnataka State 
ಶ್ರ Prof. ೧, Sivashankar Circle, Fort, Bangalore-560 002 


Annual Subscription Rs. 10/- only 


EDITORIAL BOARD 


Fditor t 
K. B. SHANMUKHAPPA 


Members of the Board: 


Go. Ru. Channabasappa M. Mallikarjunaiah 
Mrs. Mythily Sampath S. Audikesavalu 
Mrs. Malathi Subramanyam 


H. R. Dase Gowda A. P. Nagesh Rao 


M. A. Challiah 


ಈ ಸಂಚಿಕೆಯಲ್ಲಿ 


ಅವಿದ್ಯಾವಂತ ಮಕ್ಕಳನ್ನು ಶಾಲೆಗೆ ತನ್ನಿ ತತ 
ದಾಂಡೇಲಿಯಲ್ಲಿ ಸ್ಕೌಟ್‌ ಗೈಡ್‌ ಮೇಳ ಹ 
ರಾಬರ್ಟ್‌ ಬೇಡನ್‌ ಪೊವೆಲ್‌ 2 
Desiderata ಸ 
NIP— Training Programme | — 


Southern Regional Seminar — 


Smt. N. H. Kamalakshamma 


19 
20 


# ರ್ಕ ಕ 


ಕರಾ ಗಾಂ ; ಘೊ 


ಕರ್ನಾಟಕ ಸೌ 


ಹ್‌ ಮತ್ತು ಗೈಡ್‌ 


ಸಂಪುಟ ೭೩೦ 


ಜುಲೈ, ೧೯೮೭ 


ಸಂಚಿಕೆ ೪ 


ಅನಿದ್ಯಾವಂತ ಮಕ್ಕಳನ್ನು ಶಾಲೆಗೆ ತರುವ ಯತ್ನ ಮಾಡಿ 


ನಮ್ಮ "ದೇಶದ ಗ್ರಾಮಾಣ ಭಾಗಗಳಲ್ಲಿ ಹೆಚ್ಚಾಗಿ 
ಅನಿದ್ಯಾವಂತರೇ ಇದ್ದು ಅವರ ಮಕ್ಕಳನ್ನು ಶಾಲೆಗೆ 
ಕಳುಹಿಸದ ಕಾರಣ ಆ ಮಕ್ಳಳೂ ಅವಿದ್ಯಾವಂತ 
ರಾಗುತ್ತಿದ್ದಾರೆ ಅಂಥವರನ್ನು ಪೋಷಕರಿಗೆ ಸೂಕ್ತ 
ತಿಳುವಳಿಕೆ ನೀಡಿ ಆ ಮಕ್ಕಳನ್ನು ಶಾಲೆಗೆ ಕರೆತರುವ 
ಕೆಲಸವನ್ನು ನೀವು ಮಾಡಬೇಕೆಂದು ಸ್ಕೌಟ್‌ ಮತ್ತು 
ಗೈಡ್‌ ಮಕ್ಕಳಿಗೆ ಹೊಸಪೇಟಿಯಲ್ಲಿ ಜೂನ್‌ ೨೬ ರಂದು 
ಸಹಾಯಕ ಆಯುಕ್ತ ಜೆ. ಡಿ. ಶೀಲಮ್‌ ಕರೆನೀಡಿದರು. 


ಅಲ್ಲಿನ ಶ್ರೀರಾಮುಲು ನಗರದಲ್ಲಿ ಆರಂಭವಾದ ಶ್ರಮ 
ದಾನ ಶಿಬಿರವನ್ನು ಅವರು ಉದ್ಭಾ ಟಿಸುತ್ತಿ ದ್ದ ರು. ಹ 
ಶ್ರಮದಾನ ಶಿಬಿರಗಳಿಂದ ಲತೆ ಬರುವ 
ಕಾಲರಾ, ಮಲೇರಿಯಾಗಳಂತಹ ರೋಗಗಳನ್ನು ತಡೆ 


ಗಟ್ಟಿ ಬಹುದಾಗಿದೆ ಎಂದರು. ಶ್ರೀ ಅಬ್ದುಲ್‌ ರೆಹೆಮಾನ್‌ 
ಸಾಬ್‌ ಅವರು ನಗರ ಸಭೆಯಿಂದ ಈ ಕಾರ್ಯಕ್ರಮಕ್ಕೆ 
ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿದರು. 

ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಎಸ್‌. ವೈ. ರಾಮುಲು 
ಅವರು ದೇಶದ ಪ್ರತಿಯೊಂದು ಕಡೆಗೂ ಈ ಕಾರ್ಯಕ್ರಮ 
ಜಾರಿಗೆ ತರಬೇಕು ಎಂದರು. ಶ್ರೀಮತಿ ಸ್ಮಿತ್‌ ಈ 
ಸಮಯದಲ್ಲಿ ಶುಭ ಹಾರೈಸಿದರು. 


ಸಳೀಯ ಸಂಸೆ ಅಧ್ಯಕ್ಷ ಗುರುಸಿದ ಯ್ಯ ಸ್ತಾಗತಿಸಿ 
ಈ ಥಿ ಎ ವ 
ದರೆ ಸಹಾಯಕ ಸಂಘಟನಾ ಆಯುಕ್ತ (ಸ್ಟೌ) ಆರ್‌ 
ವೆಂಕಣ್ಣ ಸಮಾಜ ಸೇವೆಯ ಗುರಿಯನ್ನು ಕುರಿತು 
ವಿವರಣೆ ನೀಡಿದರೆ ಗೊಗ್ಗಾ ಸಿದ್ದರಾಮಯ್ಯ ಅವರು 
ವಂದನೆ ಸಲ್ಲಿಸಿದರು. 


ದಾಂಡೇಲಿಯಲ್ಲಿ ಸ್ಕೌಟ್‌ ಗೈಡ್‌ ಮೇಳ 


ಫೆಬ್ರವರಿ ೧೧ ರಂದು ದಾಂಡೇಲಿಯಲ್ಲಿ ಬೆಳಿಗ್ಗೆ ೯ 
ರಿಂದ ೧೦ ಗಂಟಿಯವರೆಗೆ ಅಲ್ಲಿನ ಸ್ಕೌಟ್‌ ಮತ್ತು ಗೈಡ್‌ 
ಗಳು ನಗರದಲ್ಲಿ ಶಿಸ್ತಿನಿಂದ ಮೆರವಣಿಗೆ ಹೋಗಿ, 
ಅಲ್ಲಿನ ಸಮಾಪದಲ್ಲಿರುವ ಅರಣ್ಯ ಭಾಗದ ಕೆಲವು ಗಿಡ 
ಮರಗಳ ಕೆಳಗೆ ಕುಳಿತು ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ 
ಹೆಚ್ಚಿನ ಮಾಹಿತಿಯನ್ನು ಸಡೆದರು. 


ಡಿ. ಎಸ್‌. ಹಿ. ಶ್ರೀ ಇಕ್ಬಾಲ್‌ ಅವರು ಮುಖ್ಯ 
ಅತಿಥಿಗಳಾಗಿದ್ದರೆ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ 
ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ಎನ್‌. ಜಿ. 
ಸಭಾಹಿತ್‌ ಅಧ್ಯಕ್ಷರಾಗಿದ್ದ ರು... ಕಾರ್ಯದರ್ಶಿ ಶ್ರೀ 


ಎನ್‌. ಸಿ. ನಾಯಕ್‌ ಅವರು ಸಮ್ಮೇಳನದ ಕಾರ್ಯಕ್ರಮ 


ಗಳನ್ನು ನೆರವೇರಿಸಿದರು. ಕಾರ್ಯಕಾರಿ ಸಮಿತಿಯ 
ಸದಸ್ಯ ರಿಗೆ ಮೇಳದಲ್ಲಿ ಭಾಗವಹಿಸಲು ಅವಕಾಶ 
ನಡಿ ಗಿತ್ತು. 

ಭೊ ಕಾರ್ಯಕ ಕ್ರಮಕ್ಕೆ ಡಾ| ಜಿ. ನಿ. ಭಟ್‌, ಶ್ರೀಮತಿ 
ಪ್ರಭಾಕುಲಕರ್ಣಿ, ಪ್ರಾಚಾರ್ಯರಾದ ಜಿ. ಎಸ್‌. 
ಗಾಯತ್ರಿ, ಎಂ. ಎಲ್‌. ಮಹೇಶ ರಿ, ಶ್ರೀ ಓ. ಟ. ಭಟ್ಟ 
ಮತ್ತು ಸ್ಥ ಳೀಯ ಸಂಸೆ ಸ್ಥೆಯ ಢಿ ರಾದ ಪ್ರಾ a 
ಎಸ್‌. ಎ. ಭಟ್‌ ಅವರು ಉಸಸ್ಥಿತಂದ್ಹ ರು. 

ಸಂಜೆ ನಡೆದ ಮುಕ್ತಾಯ ಸಮಾರಂಭದಲ್ಲಿ ಶ್ರೀ 
ಎಂ. ಎಲ್‌, ಮಹೇಶ್ವರಿ ಸ್ವಾಗತಿಸಿದರೆ, ಪ್ರಾಚಾರ್ಯ 


(ಮುಂದಿನ ಪುಟ ನೋಡಿ) 


ರಾಬರ್ಟ್‌ ಬೇಡನ್‌ ಪೊವೆಲ್‌_-ಮೇಫ್‌ಕಿಂಗ್‌ ವೀರ 


ದಕ್ಷಣ ಆಫ್ರಿಕದಲ್ಲಿ ಪುನಃ ತೊಂದರೆಯು ಸಂಭವಿಸಿದ್ದ 
ರಿಂದ ಬೇಡನ್‌ ಪೊವೆಲ್‌ರನ್ನು ಅಲ್ಲಿಗೆ ಕಳುಹಿಸಿದರು. 
ಇಂಗ್ಲೆಂಡಿನ ವಿಹಾರ ಪ್ರದೇಶದಲ್ಲಿ ದೋಣಿಯನ್ನು ನಡೆ 
ಸುವ ಜೂಜನ್ಸು ನೋಡಲು ಹೋಗಿದ್ದ ಸಮಯದಲ್ಲಿ 
ಒಮ್ಮೆಗೇ ಅಲ್ಲಿಗೆ ಹೊರಡಬೇಕೆಂದು ಅವರಿಗೆ ತಿಳಿಸಿದರು. 
ಲಂಡನ್‌ನ ತಮ್ಮ ಮನೆಯಲ್ಲಿ ಅವರು ಯಾವಾಗಲೂ 
ಹೊರ ಪ್ರಯಾಣಕ್ಕೆ ಬೇಕಾದ ಸಲಕರಣೆಗಳನ್ನು ಅವರು 
ಸಿದ್ಧ ವಾಗಿಟ್ಟಿ ರುತ್ತಿ ದ ರು. 

ಹೀ ಕೆಂಗ್‌ (Mafeking) ಎಂಬುದು ದಕ್ಷಿಣ 
ಆಫಿ)ಕಾದಲ್ಲಿ ಒಂದು ಸಣ್ಣ ಸ್ನ ಸ್ಥಳ. ಇದು ಟ್ರಾನ್ಸ್‌ವಾಲ್‌ 
ಹಾಸ ದೇಶದ ಸಶ್ಚಿ ಮದ Ni ಏಳು 
ಮೈಲಿ ದೂರದಲ್ಲಿದೆ. i ಜನಗಳು (806/9) 
ಇದನ್ನು ತಾವು 'ಸ್ವಾಧೀನಸಡಿಸಿಕೊಳ್ಳ ಬೇಕೆನ್ನು ತ್ತಿದ್ದರು. 


ಹಿಂದಿನ ಪುಟದಿಂದ 


ಎಸ್‌. ಎ. ಭಟ್‌ ಅವರು ಅತಿಥಿಗಳ 
ಮಾಲಾರ್ಪಣೆ ಮಾಡಿದರು. 


ಪರಿಚಯ ಮಾಡಿ 


ಮುಖ್ಯ ಅತಿಥಿಗಳಾದ ಶ್ರೀ ಇಕ್ಬಾಲ್‌ ಅವರು 
ಮಕ್ಳ ಳನ್ನುದ್ದೇಶಿಸಿ ಮಾತನಾಡುತ್ತಾ ಶಿಸ್ತಿನ ನಿಜವಾದ 
ಕೊನ ಸ್ಕಾಟ್‌ ಮತ್ತು ಗೈಡ್ಸ್‌ ಎಂದು "ಹೇಳಿ ಸ ಸೃಶಿಸ್ತು 


ಶಾಶ ಸವಿದು ಎಂದರು. 


ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಶ್ರೀ ಎನ್‌. ಜಿ. 
ಸಭಾಹಿತ್‌ ಅವರು ಸ್ಪೌಟ್ಸ್‌ ಮತ್ತು ಗೈಡ್ಸ್‌ ಆಂದೋಲ 
ನವು ಒಂದು ಪವಿತ್ರವಾದ ಸಂಘಟನೆ ಮತ್ತು ಸೇವಾ 
ಭಾವನೆ ಉಳ್ಳದ್ದು ಎಂದು ಅಭಿಪ್ರಾಯ ವ್ಯಕ್ತ 
ಪಡಿಸಿದರು. 


ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಅನೇಕ ಕಾರ್ಯಕ್ರಮ 
ಗಳನ್ನು ಸಂಯೋಜಿಸಿದ ನಂತರ, ಸ್ಕೌಟ್‌ ಮಾಸ್ಟರ್‌ 
ಎಸ್‌. ಎಫ್‌. ಗಾವಕರ್‌ ಅವರು ವಂದನೆ ಸಲ್ಲಿಸಿದರು. 


ಐ. ಎನ್‌. ರಾಜಾರಾವ್‌ 


ಅಲ್ಲಿ ಹಲವು ಅಂಗಡಿಗಳು ಇದ್ದುದರಿಂದ ದೊಡ್ಡ ಕೊಳ್ಳೆ 
ಸಿಕ್ಕು ತ್ತೆಂಬ ಆಸೆ. ಅಲ್ಲದೆ ರ್ಲೊಡೇಸಿಯ (Rhodesia) 
ಸ್ನ ಳಗಳಿಗೆಲ್ಲಾ 'ಇದು ಮಧ್ಯ ಪ್ರದೇಶ. 
ಬೋಯರರೊಡನೆ ಯುದಾ ಿರಂಭವಾಗುವುದಕ್ಕೆ ಗು 
ದಿನಗಳು ಮುಂಚೆ ಬೇಡನ್‌ "ಪೊವೆಲ್‌ ಅಲ್ಲಿಗೆ ಕ. 
ಮೇಫ್‌ ಕಿಂಗ್‌ನಲ್ಲಿದ್ದ ರಕ್ಷಕರೇ ಮೊದಲಾದವ 
ಕೆಲ್ಲರೂ ಸೇರಿ ಸುಮಾರು ೯೦೦ ಜನರು ಮಾತ್ರವಿದ್ದರು. 
ಇವರು ಸಹೆಸ್ರಾರು ಬೋಯರ್‌ಗಳನ್ನು ಎದುರಿಸಬೇಕಾ 

ಗಿತ್ತು. ಒಳಗಿದ್ದವರ ಬಳಿಯಲ್ಲಿ ಹಳೆಯ ಬಂದೂಕಗಳಿ 
ದ್ದವು. ಬೋಯರರ ಬಳಿಯಲ್ಲಾ ದರೋ ಅತ್ಯು ತ್ತಮ 
ವಾದ ಫಿರಂಗಿಗಳಿದ್ದ ವು. ಆದರೆ ಮೇಸ್‌ ಕೆಂಗ್‌ನ ಕಥಕ 
ಬೇಡನ್‌ ಪೊನೆಲ್‌ ಸೆ ಸೈನ್ಯಾ ಧಿಪತಿ. ಅವರು ಪ್ರಸನ್ನ ಮುಖ 


ವುಳ್ಳ, ಧೈರ್ಯದಿಂದ ಕೂಡಿದ ಮತ್ತು ಯುದ್ಧ 


ಮಾಡುವುದರಲ್ಲಿ ಚತುರರಾದ ನಾಯಕ. ಇಂತಹವರು 
ಸೈನ್ಯಾಧಿ ಸತಿಯಾದುದು ಸುದೈವ! ಇವರು ಸ್ವಯೆಂ 
ಸೇವಕರಿಗೆ ಕುದುಕೆ ಸವಾರಿ ಮಾಡುವುದು, ಗುಂಡು 
ಹಾರಿಸುವುದು, ಹೆಗೆಗಳಿಂದ ಉಪಾಯವಾಗಿ ತಪ್ಪಿಸಿ 
ಕೊಳ್ಳುವುದು ಈ ನಿಷಯಗಳಲ್ಲೆಲ್ಲಾ ಶಿಕ್ಷಣ ಕೊಟ್ಟಿರು. ' 
ಪಟ್ಟಣದ ಹೊರಗಡೆ ಬಂದು ಸಣ್ಣ ರೈಲ್ವೆಯನ್ನು 
ಏರ್ಪಡಿಸಿ ಅಲ್ಲಿ ಮದ್ದಿನ ರೈಲುಗಾಡಿ ಸುತ್ತಾಡುವಂತೆ 
ಮಾಡಿದರು. ಬಿದ್ದು ಹೋಗುತ್ತಿದ್ದ ಹಳೆಯ ಕೋಟಿ 
ಗಳನ್ನು ಭದ್ರಸಡಿಸಿದರು, 


ಯುದ್ಧ ವಾರಂಭವಾದೊಡನೆಯೇ ಮೇಫ್‌ಕಿಂಗ್‌ ಬಳಿ 
ಟಿಲಿಗ್ರಾಥ ಫ್‌ ತಂತಿಗಳನ್ನು ಕತ್ತರಿಸಿದರು. ರೈಲು ದಾರಿ 
ಯನ್ನು. ಕಿತ್ತು ಹಾಕಿದರು. ಕೇಫ್‌ ಟೌನ್‌ನಿಂದ ೮೨೦ 


ಮೈಲಿಗಳ ಮತ್ತು ಕಿಂಬರ್ಲಿಯಿಂದ (Kimberly) ೨೫೦ 


ಮೈಲಿಗಳ ದೂರದಲ್ಲಿರುವ ಈ ಸಣ್ಣ ಪಟ ಸೈೇಣಕ್ಕೂ ಹೊರ 
ಪ್ರಸಂಚಕ್ಕೂ ಸಂಬಂಧವೇ ತಪ್ಪಿ ತು. ಆದುದರಿಂದ 
ಅಸಹಾಯರಾಗಿ ಮೇಘ್‌ ಸವರು ಬೋಯರ 
ರೊಡನೆ ಹೋರಾಡಿ ಶಾಶ್ವತವಾದ ಕೀರ್ತಿಯನ್ನು 
ಸಂಪಾದಿಸಬೇಕಾದ ಸಮಯವು ಬಂದೊದಗಿತು. 


ಬೇಡನ್‌ ಪೊನೆಲ್‌ ಈ ಪಟ್ಟಣವನ್ನು ಪ್ರವೇಶಿಸಿ 
ದೊಡನೆಯೇ ಅದನ್ನು ಸರಿಯಾದ ರಕ್ಷಣೆಯಲ್ಲಿಟ್ಟು, 
ಅದರ ಸುತ್ತಲೂ ಕಂದಕಗಳನ್ನು ತೋಡಿಸಿದರು. ಇದ್ದ 
ಸ್ವಲ್ಪ ಜನರೇ ಈ ಕಂದಕವನ್ನು ರಕ್ಷಿಸಬೇಕಾಗಿತ್ತು. 
ಪಟ್ಟಣದೊಳಗೆ ಬಹಳ ಕಷ್ಟದಿಂದ ಸಾಧ್ಯವಾದಷ್ಟು 
ಆಹಾರ ಸಾಮಗ್ರಿಗಳನ್ನು ಶೇಖರ ಮಾಡಿಟ್ಟಿದ್ದರು. ದನ 
ಗಳಿಗೆ ಹುಲ್ಲುಮೇಯುವುದಕ್ಟೂ, ಜನಗಳಿಗೆ ವಾಸಿಸುವು 
ದಕ್ಳೂ ತಕ್ಕಷ್ಟು ಸ್ಥ ಳವನ್ನು 
ಬೇಡನ್‌ ಪೊನೆಲ್‌ ಶತ್ರುಗಳನ್ನು ದೂರ ಕಳುಹಿಸಬೇಕಾ 
ಯಿತು. ಆದಕಾರಣ ಬೋಯರರು ಮೇಲೆ ಬೀಳದೆ 
ದೂರವಾಗಿರುವಂತೆ ಉಪಾಯವಾಗಿ ಅವರು ಏರ್ಪಾಡು 
ಮಾಡಿದರು. 


ಮುತ್ತಿಗೆ ಪ್ರಾರಂಭವಾದಾಗ 
ತುಂಬಿದ್ದ ಎರಡು ಗಾಡಿಗಳನ್ನು ದೂರವಾಗಿ ಬೇಡನ್‌ 
ಪೊನೆಲ್‌ ನಿಲ್ಲಿಸಿದ್ದರು. 
ಆಯುಧದ ಗಾಡಿಗಳೆಂದು ಊಹಿಸಿ ಇವುಗಳ ಮೇಲೆ 
ಗುಂಡನ್ನು ಹಾರಿಸಿದರು. ತಕ್ಷಣ ಭಯಂಕರವಾಗಿ 
"ದಢಾರ್‌? ಎಂದು ಶಬ್ಧವಾಯಿತು. ಗಣಿಗಳಿವೆ ಎಂದು 
ಶತ್ರುಗಳು ಭೀತರಾದರು. ಬೋಯರರು ಸಂಖ್ಯೆಯಲ್ಲಿ 
ಹೆಚ್ಚಾಗಿದ್ದ ರು. ಭಾರಿಯಾದ ಬಂದೂಕಗಳು ಅವರ 
ಬಳಿಯಲ್ಲಿದ್ದವು. ಅವರಂತೂ ಮೇಲೆ ಬಿದ್ದು ಮುಂದು 
ವರಿದಿದ್ದ ರೆ ನಿಜನಾಗಿಯೂ ಅವರಿಗೆ ಜಯವಾಗುತ್ತಿತ್ತು. 
ಆದರೆ ಏನು ಅಪಾಯ ಸಂಭವಿಸುವುದೋ ಎಂದು ಅನ 


ರಿಗೆ ಭಯ್ಯ ಮುತ್ತಿಗೆ ಹಾಕಿ ಮೆಲ್ಲಗೆ ಕೋಟಿಯನ್ನು 


ಹಿಡಿಯುವುದು ಕ್ಷೇಮಕರವೆಂದು ಅವರು ನಿರ್ಧರಿಸಿದರು. 
ಬೋಯರರ ಸೈನ್ಯಾಧಿನತಿಯು ಮೇಫ್‌ಕಿಂಗ್‌ನಲ್ಲಿದ್ದವ 
ರನ್ನು ಕುರಿತು "ರಕ್ತ ಪಾತವನ್ನು ತಪ್ಪಿಸಲು ಸುಮ್ಮನೆ 
ಶರಣಾಗತರಾಗಿ? ಎಂದು ಹೇಳಿ ಕಳುಹಿಸಿದನು, ಇದಕ್ಕೆ 
"ರಕ್ತಪಾತವಿನ್ನೂ ಪ್ರಾರಂಭವಾಗಲಿಲ್ಲವೇಕೆ? ಏತಕ್ಟ್ರೋ 

ರ ನಾನು ಶರಣಾಗತನಾಗಬೇಕು ? ಎಂದು ಬೇಡನ” 
ಪೊವೆಲ್‌ ನಿರ್ಭಯವಾಗಿ ಉತ್ತರವಿತ್ತರು. 


ಒಂದು ರಾತ್ರಿ ಬ್ರಿಟಿಷ ಸೈನಿಕರು ಸಟ್ಟಿಣದ ಪೂರ್ವ 
ಭಾಗದಲ್ಲಿ ಈಟಗಳನ್ನು ತೆಗೆದುಕೊಂಡು ಹೊರಬಿದ್ದು 
ಬೋಯರರನ್ನು ಬಹುವಾಗಿ ಬೆದರಿಸಿ ಅವರಲ್ಲಿ ಅನೇಕ 
ರನ್ನು PY ಈ ಸಣ್ಣ ನಟ್ಟಣಕ್ಸೇನೋ ಬಹು 


ಭದ್ರಪಡಿಸಿಕೊಳ್ಳಲು ಕ 


ಸುರಂಗಗಳನ್ನು 


ಬೋಯರರು ಇವುಗಳನ್ನು 


ನಷ್ಟವಾಯಿತು. ಬೋಯರರು ಒಂದು ದೊಡ್ಡ 
ಗುಂಡನ್ನು ಹಾರಿಸಿದರು. ಇದರಿಂದ ಹಾವಳಿಯ್ಕೂ 
ನಾಶವೂ ಆಯಿತು. ಭಾನುವಾರದ ದಿನ ಮಾತ್ರ ಶತ್ರು 
ಗಳು ತುಪಾಕಿಯನ್ನು ಹಾರಿಸುತ್ತಿರಲಿಲ್ಲ. ಉಳಿದ ದಿನ 
ಗಳಲ್ಲೆಲ್ಲಾ ಗುಂಡಿನೇಟಿನ ಅವಾಂತರವು ನಿಲ್ಲುತ್ತಲೇ 
ಇರಲಿಲ್ಲ. ಮುತ್ತಿಗೆಯ, ಕಾಲವು ಮುಂದುವರಿದಂತೆಲ್ಲಾ 
ಜನರಿಗೆ ಆಹಾರವು ಸಿಕ್ಕುವುದು ಕಷ್ಟವಾಯಿತು. ಎಂದಿ 
ನಂತೆ ನೀರು ಒದಗದ ಹಾಗೆ ಶತ್ರುಗಳು ಅಡಚಣೆ 
ಯನ್ನುಂಟು ಮಾಡಿದ್ದರು. ಹತ್ತಿರದ ನದಿಯ ಬಳಿ 
ಇರುವ ಭಾವಿಗಳಿಂದ ತರುವ ನೀರು ಸಾಲಲಿಲ್ಲ. ಈಗ 
ಬೋಯರ್‌ ಸೈನ್ಯಾಧಿಸತಿಯು ಬೇಡನ್‌ ಪೊವೆಲ್‌ರನ್ನು 
ಕುರಿತು ಸುಮ ನೆ ಶರಣಾಗತಿ ಕ್ಷೇಮವೆಂದು ಎರಡು ವೇಳೆ 


| ಹೇಳಿ: ಕಳುಹಿಸಿದನು. ಆದರೆ ಬೇಡನ್‌ ಪೊವೆಲ್‌ ತಮ್ಮ 


ಸ್ವಾಭಾವಿಕವಾದ ಧೆ ಫಿರ್ಯೆದಿಂದ "ನಿಮ್ಮೊಃ ಡನೆ ನಮ್ಮ 
NE ಇನ್ನೂ ಸಾಲದು ನಮಗಿನ್ನೂ ತೃಪ್ತಿ 
ಯಿಲ್ಲ? ಎಂದು ಬ್‌ ಹೇಳಿ ನಂತರ ಜೋಸ್‌ 2 
ತಮ್ಮ ಆಯುಧಗಳನ್ನು ಕೆಳಗಿಟ್ಟಿರೆ ತಾವು ಸಾಹಸ 
ಮಾಡಿ ಅವರ ಮರ್ಯಾದೆಗೆ ತಕ್ಕಂತೆ ಸಂಧಿ ಮಾಡಲು 


ಪ್ರಯತ್ನಿಸುವೆ ಎಂದು ನಗುತ್ತಲೇ ಹೇಳಿ ಕಳುಹಿಸಿದರು. 


ಆ ವರ್ಷದ ಕೊನೆಯಲ್ಲಿ ಭಯಂಕರವಾದ ಗುಡುಗು, 
ಮಿಂಚುಗಳಿಂದ ಕೂಡಿದ ಬಿರುಗಾಳಿಯ ಹೊಡೆತ್ತ 
ಅಗಾಧವಾದ ಮಳೆ ಇವುಗಳಿಂದ ಪಟ್ಟಿ ಣದಲ್ಲಿ ಬಹಳ 


ತೊಂದರೆಯಾಯಿತು ಕಂದಕದ ಬಳಿಯಲ್ಲಿದ. ರಕ್ಷಕರು 
ಪ್ರವಾಹಕ್ಕೆ ಸಿಕ್ಲಿಬಿದರು. ಶೀತದಿಂದಲ್ಲೂ ಕೆಬಿ 
ಗ್‌ೆ) ಇ ಇ ೨ ಟೆ 


ಆಹಾರದಿಂದಲೂ ಉಂಟಾದ ಜ್ವರವು ತಗುಲಿ ಕೆಲವರು 
ಸತ್ತರು. ನಿರೀಕ್ಷಿಸಿದ ಸಹಾಯವು ಬಂದೊದಗಲಿಲ್ಲ. 
ಪಟ್ಟಣದ ಉತ್ತರ ಭಾಗದ ಕಡೆ, ಬೋಯರರ 
ಮೇಲೊಂದು ಸೈನ್ಯವು ಹಲ್ಲೆ ಹಾಕಿತು. ಆದರೆ ಇದರಲ್ಲಿ 
ಮೇಫ್‌ಕಿಂಗ್‌ನ ಅನೇಕ ಥೈರ್ಯಶಾಲಿಗಳು ಮರಣ 
ಹೊಂದಿದರು. ಹೀಗಾಗಲು ಮೇಘ ಫ್‌ಕಿಂಗ್‌ನವರೇ 
ಕೆಲವರು ದ್ರೋಹೆದಿಂದ ಶತ್ರುಗಳಿಗೆ ಒಳ ನಿಷಯಗಳನ್ನು 
ತಿಳಿಸಿದುದೇ ಕಾರಣ. ಇದನ್ನು ತಿಳಿದು ಬೋಯರರು 
ಮೊದಲಿನ ಎರಡರಷ್ಟು ದಂಡನ್ನು ಕೋಟಿಯ ಮುತ್ತಿಗೆ 
ಗಾಗಿಟ್ಟರು. 


ಬೆಳಿಗ್ಗೆ ಮುಂಜಾನೆಯೇ ಬಿ ್ರಿಟಷ್‌ ಸೈನ್ಯವು ಮೇಲೆ 
ಬೀಳಲು. ಹೊರಟಾಗ ಮುಂಡ ಬಿಸಿಯಾದ ಉರಿಯು 


ಅವರನ್ನೆದುರಿಸಿತು. ಆಗ ಅವರು ಬಹು ಸಾಹಸದಿಂದಲೂ, 
ಧೈರ್ಯದಿಂದಲೂ ಕೋಟಿಯ  ಗೋಡೆಗಳವಕಿಗೂ 
ಓಡಿಹೋದರು. ಕೆಲವರು ಆ ಗೋಡೆಗಳಲ್ಲಿದ್ದ ಕಂಡಿಗಳ 
ಮೂಲಕ ಬಂದೂಕಗಳನ್ನಿ; ಟ್ಟು ಹಾರಿಸಿದರು. ಆದರೆ 
ಬೋಯರರ A ಗುಂಡಿನ ಪೆಟ ಸೈನ ಮುಂದೆ 


ಇವೆಲ್ಲಿಯವೊ! ಶತ್ರುಗಳ ಹೊಡೆತದ” ಸೆಟ್ಟ ನ್ನು 
ತಡೆಯುವುದು ಇವರಿಗೆ ಅಸಾಧ್ಯವಾಯಿತು. ಬ್ರಿಟಿಸರಲ್ಲಿ 
ಕೆಲವರು ಹಿಂದಕ್ಕೂ ಬಿದ್ದು ಬಿಟ್ಟರು. ಈ ಯೋಧರ 


ಗುಂಪಿನಲ್ಲಿ ಉಳಿದವರೆಲ್ಲರೂ ಈ ರಣರಂಗದಲ್ಲಿ ಬಿದ್ದಿದ್ದ 
ಒಡನಾಡಿಗಳನ್ನು ಬಿಟ್ಟು ಹಿಂತಿರುಗಿದರು. 


ಹಣ ಸಾಲದೆ ತೊಂದರೆಯಾಯಿತು. ಇದರ ನಿವಾರಣೆ 


ಗಾಗಿ ಬೇಡನ" ಪೊವೆಲ್‌ ಕಾಗದದ ನೋಟುಗಳನ್ನು 


ಚಲಾವಣೆಗೆ ತಂದರು. ಸೈನಿಕರಿಗೆ ಆಹಾರವನ್ನೊದಗಿಸಲು 
ತಕ್ಕ ಅನುಕೂಲಗಳನ್ನುಂಟುಮಾಡಿದರು. ಮದ್ದಿನ 
ಕಾರ್ಯಾನೆಯೊಂದನ್ನು ಏರ್ಪಡಿಸಿದರು. ತಮ್ಮ ಜನಗಳ 
ಆರೋಗ್ಯ ಉತ್ಸಾಹ ಇವುಗಳಿಗೆ ಯಾವ ಕುಂದೂ ಬಾರ 
ದಂತೆ 4 ಆಟಪಾಟಗಳು ಇವುಗಳಿಗೆ ಅವಕಾಶ 
ವನ್ನೊದಗಿಸಿದರು. ಅಲ್ಲದೆ ಬೇಡನ್‌ ಪೊವೆಲ್‌ರ ಭಾವ 
ಚಿತ್ರವನ್ನುಳ್ಳ ಅಂಜೆಯ ಚೀಟಿಗಳನ್ನು (Postal 
Stamps) ಪಟ್ಟಣದೊಳಗೆ ಮಾತ್ರ ಉಪಯೋಗಿಸು 
ವಂತೆ ಏರ್ಪಾಡಾಯಿತು. 


ಇದಾದ ಬಹುಕಾಲ ಏನೂ ಹೆಚ್ಚು ಸಂಗತಿ ನಡೆಯ 
ಲಿಲ್ಲ. ಕೆಲವು ಬೋಯರ್‌ ಸೈನಿಕರನ್ನು ಹಿಂದಕ್ಕೆ 
ಕರೆಯಿಸಿಕೊಂಡರು. ಬೇಡನ್‌ ಪೊವೆಲ್‌ ಬಹು ಸಾಹಸ 
ಮಾಡಿ ಶತ್ರು ಸಕ್ಷದವರಲ್ಲಿ ಉಳಿದವರನ್ನು ಪಟ್ಟ ಉದಿಂದ 
ಸ್ವಲ್ಪ ಹ ಹಿಮ್ಮೆ! ಟ್ಟು ವಂತೆ ಮಾಡಿದರು. ರೂ 
ಬಂದೂಕನ್ನು ಬು ಮಾತ್ರ ಕಡಿಮೆಯಾಗ 
ಲಿಲ್ಲ. ಕೋಟಿಯ ರಕ್ಷಕರಿಗೆ ಜ್ರ ಸ ದುಷ್ಪರಿಣಾಮ 


ವುಂಟಾಗುತ್ತಿತು. 


ಇಷ್ಟರಲ್ಲಿಯೇ ದಕ್ಷಿಣದಿಂದ ಕೋಟೆಯ ರಕ್ಷಕರ 
ಸಹಾಯಕ್ಕಾಗಿ ಒಂದು ಹೊಸ ಸೈನ್ಯವು ಬರುತ್ತದೆ ಎಂಬ 
ವರ್ತಮಾನವು ಬೋಯರ್‌ರಿಂದ ಮುಟ್ಟಿ ತು. ಒಡನೆಯೇ 
ಅನುಕೂಲವಾದ ಕಡೆಯಿಂದ ಪ್ರವೇಶಿಸಿ ಬೋಯರರು 
ಮೇಫ್‌ಕಿಂಗಿಗೆ ಬೆಂಕಿ ಹಚ್ಚಿ ಬ್ರಿಟಿಷರು ಆಕ್ರಮಿಸಿದ್ದ 
ಸ್ಥಳದಲ್ಲಿ ನಟ್ಟನಡುವೆ ಬೇಗ ಮುಂದುವರಿದರು. ಸ್ವಲ್ಪ 


ಜನಗಳೇ ರಕ್ಷಿಸುತ್ತಿ ದ್ದ ಈ ಕೋಟಿಯನ್ನು ಹಡಿದುದರಿಂದ 
ಅದು ತ ದಾಯಿತೆಂದು ಜೋಜಿ. ತಿಳಿದರು. 
ಆದರೆ ಬೇಡನ” ಪೊವೆಲ್‌ರ ಯುಕ್ತಿಯಿಂದ ಬ್ರಿಟಿಷರು 
ಶತ್ರು ಸೈನ್ಯವನ್ನು ಮುತ್ತಿದರು. ಒಳಗೆ ಸಿಕ್ಕಿಬಿದ್ದಿದ್ದ 
ಬೋಯರ್‌ ಮುಖಂಡನು ಹೊರಗೆ ತಪ್ಪಿಸಿಕೊಂಡು 
ಬರಲಾರದಂತಾದನು. ಹಗಲೆಲ್ಲಾ ಬ್ರಿಟಿಷರು ಬಂದೂ 
ಕನ್ನು ಹಾರಿಸಿದರು. ಇದನ್ನು ಸಹಿಸಲಾಗದೆ ಬೋಯ 
ರರು ಕೋಟಿಯ ಅಧಿಕಾರಿಗಳಿಗೆ ಶರಣಾಗತರಾದರು. 
ಅನೇಕ ಜನ ಬೋಯರರನ್ನು ಬಂಧಿಗಳನ್ಸಾಗಿ 
ಹಿಡಿದು ಹಾಕಲಾಯಿತು. 


ಕರ್ತವ್ಯ ನಿಷ್ಠೆ 


ಈ ಮಧ್ಯೆ ಒಂದು ಸಾಹಸ ಸಂಗತಿಯೂ ನಡೆಯಿತು. 
ಬ್ರಿಟಿಷರೂ, ಬೋಯರರೂ, ಒಬ್ಬರ ಮೇಲೊಬ್ಬ ರು 
ತೋಫು ಹಾರಿಸುತ್ತಿದ್ದಾಗ ಬೇಡನ್‌ ಪೊವೆಲ್‌ರ ನ 
ನೊಬ್ಬ ನು ಮೈದಾನಕ್ಕೆ ಹೋಗಿ ಬೋಯರರಿದ್ದ ಕಡೆಗೆ 
ಕುಡುಕೆಯ ಸವಾರಿ ಮ ಹೊರಟದ್ದ ನು. 
ತಾನು ಶಾಂತಿಗೋಸ ಸ್ಮರ ಬರುತ್ತಿರುವ ರಾಯಭಾರಿ 
ಯೆಂದು ತನ್ನ ಬಿಳಿದಾದ ಕರವಸ ಸ್ರವನ್ನೆ ತ್ತಿ ಸೂಚಿಸುತ್ತಿ 
ದ್ದರೂ ಶತ್ರುಗಳು ಅವನ “ಗೆ 'ತುಫಾಕಿಯನ್ನು 
ಹಾರಿಸಿದರು. ಡೂ ಅವನು ಅವರಿದ್ದೆ ಡೆಗೆ ಹೋಗುತ್ತಿ. 
ದ್ದನು. ಹೀಗೆಯೇ ಹೋಗುತ್ತಿರುವಾಗ ಆಕಸ್ಮಿಕವಾಗಿ 
ಅವನ ಕುದುರೆಯು ಬಸವಳಿದು ಕೆಳಗೆ ಬಿದ್ದು ಸತ್ತಿತ್ತು. 
ಆದರೂ ಧೈರ್ಯಗೆಡದೆ ದೂತನೆದ್ದು ನಡೆದುಕೊಂಡೇ 
ಹೋದನು. ಹೋಗುವುದಾದರೂ ಎಲ್ಲಿಗೆ? ತನಗೆದು 
ರಾಗಿಯೇ ಗುಂಡುಹಾರಿಸುತ್ತಿದ್ದ ಶತ್ರುಗಳ ಕಡೆಗೆ 
ಒಬ ನೇ ತಮ ನೆ ದುರಿಸಿ ಬರುತ್ತಿ ದ | ನೆಂಬುದನ್ನೂ ಆ 
| ಶತ್ತು ಗಳು ತುಫಾಕಿ ಹಾರಿಸುವುದನು  ನಿಲ್ಲಿಸಲೆ 
ಇಲ್ಲ. ಕಟ್ಟ ಡೆಗೆ ಈ ಪೆಟ್ಟುಗಳನ್ನು 4 ait 
ದೂತನು ತಲೆ ತಿರುಗಿ ಗಾಯವನ್ನು ಹೊಂದಿ ಕೆಳಗೆ 
ಬಿದ್ದು ಬಿಟ್ಟನು. ಪಕ್ಕದಲ್ಲಿಯೇ ಅಡಗಿಕೊಂಡಿದ್ದ ಇಬ್ಬರು 
ಬ್ರಿ ಬಸರು ಈಜೆಗೆ ಬಂದು ಅವನನ್ನು ಕಟ್ಟ ಡದ ಹಿಂಭಾ 
ಕ್ಕ ತೀವ್ರವಾಗಿ ಎಳೆದುಕೊಂಡು? ಹೆವಿ ಆದರೆ 
ಅಸೆ ಸ ತೆ ಗಾಯವಾಗಿತ್ತು. ಮರಣ ಕಾಲ 
ಸಮೀಪಿಸಿತು. ಆಗ ದೂತನು "ತನ್ನನ್ನು ರಕ್ಷಿಸಲು 
ಬಂದವರಿಗೆ "ಬೋಯರಂರಿಗೆ ಸಂದೇಶವನ್ನೊಯ್ಯಲು 


ನಾನು ಬಹಳ ಕಷ್ಟಸಟ್ಟೆ ನೆಂದೂ, ಅಲ್ಲಿಗೆ ಹೋಗಿ ಸೇರು 
ವ್ರದರೊಳಗಾಗಿ ಅವರು ನನ್ನನ್ನು ಗುಂಡಿನಿಂದ ಹೊಡೆದು 
ಕೊಂದುಹಾಕಿದರೆಂದು ನಮ್ಮ ಕರ್ನಲ್‌ ಸಾಹೇಬರಿಗೆ 
ತಿಳಿಸಿ” ಎಂದು ಕಡೆಯ ನುಡಿಗಳನ್ನಾಡಿದನು. ತಾನು 
ಕೈಗೊಂಡಿದ್ದ ಕೆಲಸವು ಬಹು ಅಸಾಯಕರವಾದುದೆಂದು 
ದೂತನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಎದೆಗುಂದಜೆ 
ಕರ್ತವ್ಯ ನಿಷ್ಕನಾಗಿ ಆನಂದದಿಂದ ಆತನು ಪ್ರಾಣವನ್ನು 
ಸಮರ್ಪಣೆ ಮಾಡಿದನು. ಈ ರೀತಿಯಾದ ಭಾವನೆಯು 
ಸೈನಿಕರಲ್ಲಿ ಬೇರೂರುವುದಕ್ಕೆ ಬೇಡನ್‌ ಪೊವೆಲರ ಅಭಿ 
ಮಾನ, ಪ್ರೋತ್ಸಾಹ ಮತ್ತು ಘನವಾದ ರೀತಿಯಲ್ಲಿ 
ಅವರು ಕೊಡುತ್ತಿದ್ದ ಶಿಕ್ಷಣ ಇವುಗಳೇ ಕಾರಣ. 


೨೧೮ ದಿನಗಳಾದ ಮೇಲೆ ಮೇಘ್‌ಕಿಂಗ್‌ ಪಟ್ಟಣವು 
ಶತ್ರುಗಳ ಮುತ್ತಿಗೆಯಿಂದ ಬಿಡುಗಡೆ ಮಾಡಲ್ಪಟ್ಟಿತು. 
ಇಷ್ಟು ದೀರ್ಫೆಕಾಲ ಎದುರಿಸಿ ನಿಂತು ಕೋಟಿಯನ್ನು 
ರಕ್ಷಣೆ ಮಾಡಿದುದೆಲ್ಲಾ ಬೇಡನ್‌ ಪೊನೆಲ್‌ರ ಬೇಸರ 
ವಿಲ್ಲದ ಉತ್ಸಾಹ, ಎಂದಿಗೂ ಅಳಿಯದ ಜಾಗರೂಕತೆ, 
ಉಚ್ಚವಾದ ಜಾಣತನ ಮತ್ತು ಸ್ಫನ್ಯದವರ ನಿಬಿಡವಾದ 
ಧೈರ್ಯಇವುಗಳಿಂದಲೇ ಸಾಧ್ಯವಾಯಿತು. ಎಲ್ಲವೂ 
ಮುಗಿದಮೇಲೆ ಬೇಡನ್‌ ಪೊವೆಲ್‌ರು ಸ್ಫನಿಕರನ್ನೆಲ್ಲಾ 
ಕುರಿತು ಹೀಗೆ ಹೇಳಿದರು. - 


ಕೃತಜ್ಞತೆ 

ಈ ಮುತ್ತಿಗೆಯ ಕಾಲದಲ್ಲಿ ನಾವು ಒಂದು ಸುಖ 
ವಾದ ಸಂಸಾರಕ್ಕೆ ಸೇರಿದವರಂತಿಹ್ದೆ ವು. ಈಗ ನಾವು 
ಬೇಕೆ ಬೇರೆಯಾಗಿ ಚದರಬೇಕಾದ ಕಾಲವು ಬಂದೊದ 
ಗಿದೆ. ನಾವು ಈ ದೊಡ್ಡ ಕೆಲಸಕ್ಕೆ ಕ್ಸ ಹಚ್ಚಿ ದೊಡನೆಯೇ 
ನಾನು ನಿಮ್ಮೊಡನೆ ಬಿಗಿಯಾಗಿ ಕುಳಿತು ನೆಟ್ಟಗೆ ತೋಪು 
ಹಾರಿಸಿ' ಎಂದೆನು. ಈ ರೀತಿ ಮಾಡಿದುದರಿಂದಲೇ ಈಗ 
ನಮಗೆ ಇಂತಹ ಸ್ಕೊ (ತ್ರಾರ್ಹವಾದ ಜಯವು ಕೈಸೇರಿತು. 
ನಮ್ಮ ದೇಶದಲ್ಲಿ ನನ್ನ. ವಿಷಯದಲ್ಲಿ ಬಹಳ ಒಳ್ಳೆಯ 
ಮಾತುಗಳನ್ನಾಡಿದ್ದಾ ರೆ. ಹಡಗಿಗೆ ಬರೀ ಹೆಸರಿಗೆ ಮಾತ್ರ 
ಯಜಮಾನನಾಗುವುದು (Figurehead) ಬಹು ಸುಲಭ 
ದಂಡಿನವರೇ ಮೇಫ್‌ಕೆಂಗ್‌ ಎಂಬ ಹಡಗಿನ ಹಗ್ಗ 
ಹೊರಜಿಗಳು, ಹಡನ ಪಟಗಳು. ಸಮುದ್ರದಲ್ಲಿ ಸಾರಂ 
ಮಾಡುತ್ತಾ ಬಿರುಗಾಳಿಯಲ್ಲಿಯೂ ಪರಂದರ 5 
ಹಡಗು ಸುಖವಾಗಿ ಈಗ ತೀರಕ್ಕೆ ಬಂದು ಸೇರಿದೆ.” 


ಎಂತಹ ಸ ಪ್ರ ತಿಷ್ಕಾರಹಿತವಾದ, ಕೃ ತಜ್ಞ ತೆಯಿಂದ ; 
ತುಂಬಿದ ಉತ್ತ Eo ನುಡಿಗಳಿವು! | ೫ನ ಸಂದರ್ಭದಲ್ಲಿ 
ಪ್ರ ನುಡಿಗಳನ್ನಾಡಿರುನ ಮೇಘಫ್‌ಕಿಂಗ್‌ನ ವೀರ” ಎಂದು 
ಪ್ರಸಿದ್ಧಿ ಸಡೆದ ಬೇಡನ್‌ ಪೊವೆಲ್‌ರನ್ನು . ಇಂದು 
ಲಕ್ಷಾಂತರ ಜನರು ಮೇಲ್ಪಂಕ್ತಿ ಯಾಗಿ ಇಟ್ಟುಕೊಂಡು 
ಅವರ ಬೋಧನೆಗಳನ್ನು ಅನುಸರಿಸುತ್ತಿದ್ದಾರೆ. 


ಉತ್ಸಾಹ ಸಮಾರಂಭಗಳು 


ಹಗಲೂ ರಾತ್ರಿಯೂ ಕ್ಷಣ ಬಿಡುವಿಲ್ಲದೆ ಕಷ್ಟ, ಅತ್ಯಲ್ಪ 
ಆಹಾರ ಸಾಮಗ್ರಿಗಳು, ಅಪಾರ ಜವಾಬ್ದಾರಿ, ಎಡಬಿಡದ 
ಆತಂಕ್ಕ ಬಾಹ್ಯ ಪ ಪ್ರಪ ಸಂಚದೊಡನೆ ಚ ಸಾ 
ಈ ಸಿ ಸ್ಥಿತಿಯಲ್ಲಿ ಏಳು ತಿಂಗಳಕಾಲ ಕಷ್ಟಪಟ್ಟು ಸ್ವಪ್ನಾ ವಸ್ಥೆ 
ಯಿಂದ ಎದ್ದ ತೆ ಬೇಡನ್‌ ಪೊವೆಲ್‌ ಹೊರಗೆ ನೋಡಿ 
ದರು. ಪ್ರ 'ಸಂಚವೇ ಇವರನ್ನು ವೀರ ಎಂದು ಹೊಗಳು 
ತ್ರಿತ್ಮು. ಈ ಮಹಾಕಾರ್ಯ ಸಾಧನೆ ಮಾಡಿದುದಕ್ಕಾಗಿ 
ಇವರಿಗೆ ಮೇಜರ್‌ ಜನರಲ್‌ ಪದವಿಯನ್ರಿತ್ತರು. "ನೀವು 


ನಿಮ್ಮ ಕೆಲಸವನ್ನು ಉತ್ಕೃಷ್ಟವಾಗಿ ಮಾಡಿರುವಿರಿ. ನಿಮಗೆ 


ಮೇಫ್‌ಕಿಂಗ್‌ನಲ್ಲಾದ ಜಯದ ವಾರ್ತೆಯ ನನಗೆ 
ತಿಳಿದೊಡನೆಯೇ ನಿಮಗೆ ಬಡತಿ (Promotion) ಕೊಡ 
ಬೇಕೆಂದು ಬಹಳ ಸಂತೋಷದಿಂದ ವಿಕ್ಟೋರಿಯ ಮಹಾ 
ರಾಣಿಯವರಿಗೆ ಶಿಫಾರಸು ಮಾಡಿದೆನು. ನಿಮ್ಮ ಪುರೋ 
ವೃದ್ಧಿ ಯು ಇದಕ್ಕೂ ಇಮ್ಮಡಿಯಾಗಿರುವುದು' ಎಂದು 
ಲಾರ್ಡ್‌ ವುಲ್‌ಸ್ಲಿಯನರು ಬೇಡನ್‌ ಪೊಷೆಲ್‌ರಿಗೆ 
ಬರೆದರು. 


ಇಷ್ಟರಲ್ಲಿಯೇ ಮೇಫ್‌ಕೆಂಗ್‌ನ ಜಯವಾರ್ತೆಯು 
ಇಂಗ್ಲೆಂಡಿನಲ್ಲೆಲ್ಲಾ ಹಬ್ಬಿತು. ಬಡವರೂ, ಶ್ರೀಮಂತರೂ 
ಗಂಡಸರೂ, ಹೆಂಗಸರೂ ಮಕ್ಕಳೂ, ಸೇವಕರೂ, 
ಶಾಲೆಯ ಹುಡುಗ ಹುಡುಗಿಯರೂ ಮತ್ತು ಎಲ್ಲ ವಿಧ 
ವಾದ ಜನರೂ ಬೇಡನ್‌ ಪೊವೆಲ್‌ರಿಗೆ ತಮ್ಮ ಅಭಿನಂದನೆ 
ಗಳನ್ನು ಕಳುಹಿಸಿದರು. 

"ನನ್ನ ಮಗನಿಗೆ "ಬೇಡನ್‌ ಪೊವೆಲ್‌ ಎಂದು ನಿಮ್ಮ 
ಹೆಸರನ್ನೇ ಇಟ್ಟಿರುವೆನು” ಎಂದು ಒಬ್ಬ ಬರೆದರೆ, “ನೀವೇ 
ನಿಜವಾದ ಶೂರರು. ನಿಮ್ಮನ್ನು ಸದಕಗಳಿಂದ ಅಲಂಕರಿಸ 
ಬೇಕು. ಆಸ್ಟ್ರೇಲಿಯಾ ದೇಶದ ಗೌರ್ನರ್‌ ಜನರಲ್‌ ಆಗಿ 
ನಿಮ್ಮನ್ನು ನೇಮಿಸಬೇಕು” ಎಂದು ಪುಟ್ಟ ಹುಡುಗನು 


ಸಂತೋಷದಿಂದ ಬರೆದನ್ನು ಇಂತಹ ಪತ್ರಗಳ ಸಂಖ್ಯೆಗೆ 
ಕೊನೆಮೊದಲೇ ಇರಲಿಲ್ಲ... ಇಂಗ್ಲಿಷ್‌ ಭಾಷೆಯಲ್ಲಿ 
“ಮ್ಯಾಫಿಕ್ಟಿಂಗ್‌ (Mafficking)” ಎಂಬ ಹೊಸ ಪದ 
ವೊಂದು ಸೇರಿತು. "ಅಪಾರವಾದ ಆನಂದ? ಎಂದು ಇದರ 
ಅರ್ಥ. 


ಎಡಿನ್‌ಬರೊ ( Edinburgh) ವಿಶ್ವವಿದ್ಯಾನಿಲಯದ 
ನಿದ್ಯಾರ್ಥಿಗಳು ದೀಪೋತ್ಸವ, ಮೆರವಣಿಗೆ ಇವುಗಳನ್ನು 
ಮಾಡಿ, ೨೬೦ ಪೌಂಡುಗಳನ್ನು ಚಂದಾ ಎತ್ತಿ ವಿಧವೆ 
ಯರ ಮತ್ತು ಅನಾಥರ ನಿಧಿಗೆ ಕೊಟ್ಟರು. ಬರ್ಮಿಂಗ್‌ 
ಹ್ಯಾಮ್‌ನಲ್ಲಿ ಮತ್ತು ಇಂಗ್ಲೆಂಡ್‌ನ ವಿವಿಧ ಸ್ಥಳಗಳಲ್ಲಿ 
ಸಂತೋಷ ಸೂಚನೆಯ ಕಾರ್ಯಗಳು ನಡೆದವು. 


“ಇಷ್ಟು ತಿಂಗಳು ನೀವು ಮಾಡಿದ ಪ್ರಸಿದ್ಧವಾದ 
ರಕ್ಷಣೆಯ ಕೆಲಸದಿಂದ ಲಭಿಸಿದ ಮೇಫ್‌ಕಿಂಗ್‌ನ ಬಿಡು 
ಗಡೆಯ ಸಮಾಚಾರವನ್ನು ಕೇಳಿ ನಾವೂ ನಮ್ಮ 
ಚಕ್ರಾಧಿಪತ್ಯದವರೆಲ್ಲರೂ ಅತ್ಯಂತ ಆನಂದದಿಂದ ಮುಳು 
ಗಿರುವೆವು. , ಶೌರ್ಯದಿಂದಲ್ಕೂ ಭಕ್ತಿಯಿಂದಲೂ ಈ 
ಕೆಲಸವನ್ನು ಮಾಡಿದುದಕ್ಕಾಗಿ ನಿಮಗೂ ನಿಮ್ಮೊಡನೆ 
ಹೋರಾಡಿದ ಬ್ರಿಟಷ್‌ ಮತ್ತು ದೇಶೀಯ ಸಿಪಾಯಿ 
ಗಳಿಗೂ ಇತರರಿಗೂ : ನಮ್ಮ ಮನಃಪೂರ್ತಿಯಾದ 
ಸಂತೋಷವನ್ನು ಸೂಚಿಸುತ್ತೇವೆ” ಎಂದು ವಿಕ್ಟೋರಿಯ 
ಮಹಾರಾಣಿಯವರು ಸ್ವಹಸ್ತದಿಂದಲೇ ಬೇಡನ್‌ 
ಪೊವೆಲ್‌ರಿಗೆ ಪತ್ರ ಬರೆದರು. 


ಮೇಫ್‌ಕೆಂಗ್‌ನ ಜಯದ ಕೀರ್ತಿಗೆ ಹೆಚ್ಚು ಬಾಧ್ಯ 
ನೆಂದರೆ ಮೇಜರ್‌ ಜನರಲ್‌ ಬೇಡನ್‌ ಪೊವೆಲ್‌, ಅವರ 
ಮನೋದಾರ್ಡ್ಥ್ಯ, ವಿಚಕ್ಷಣೆ ಮತ್ತು ಸಮಯೋಚಿತ 
ವಾದ ಬುದ್ಧಿ ಇವುಗಳ ಸಹಾಯದಿಂದಲೇ ಇಂತಹ 
ಗಂಡಾಂತರದಿಂದ ನಾನು ಪಾರಾಜಿವು. ಇವರ 
ಪ್ರೇರಣೆಯಿಂದ ಮೇಫ್‌ಕಿಂಗ್‌ನವರೆಲ್ಲಾ ಹುರಿದುಂಬೈಿ 
ಹೆಸನ್ಮುಖಿಗಳಾಗಿ ದೃಢಚಿತ್ತದಿಂದ ಹೋರಾಡಿ ಕಷ್ಟ 
ಗಳನ್ನು ಲಕ್ಷಿಸದೆ ಶತ್ರುಗಳನ್ನು ಹಿಮ್ಮೆಟ್ಟಿ ಸಿದರು? ಎಂದು 
ಬೇಡನ್‌ ಪೊವೆಲ್‌ರ ಬಗ್ಗೆ ಲಾರ್ಡ್‌ ರಾಬರ್ಟ್ಸ್‌ 
ಬರೆದರು. 


ಇಂಗ್ಲೆಂಡಿನಲ್ಲಿ ಇಷ್ಟು ಸಂತೋಷ ಸೂಚಕ ಕಾರ್ಯ 
ಗಳು ನಡೆಯುತ್ತಿದ್ದರೂ ಬೇಡನ್‌ ಪೊವೆಲ್‌ರಿಗೆ ಇವು 


ಗಳನ್ನು ತಾವೇ ನೋಡುವ ಸಮಯ ಬರಲಿಲ್ಲ. ಏಕೆಂದರೆ 
ದಕ್ಷಿಣ ಆಫ್ರಿಕದಲ್ಲಿಯೇ ಮತ್ತೊಂದು ಕಾರ್ಯವು ಅವರ 
ಪಾಲಿಗೆ ಬಿತ್ತು. ಸುತ್ತುಮುತ್ತಲಿನ ಪ್ರದೇಶವನ್ನೆಲ್ಲಾ 
ಬಿಡುವು ಮಾಡಿಸಿ, ಅಲ್ಲಲ್ಲಿಯೇ ಪೋಲೀಸ್‌ ಠಾಣ್ಯಗಳ 
ನ್ಸಿಟ್ಟಿರು. ಪ್ರಿಟೋರಿಯಾದಲ್ಲಿ ಪ್ರಖ್ಯಾತರಾದ ಲಾರ್ಡ್‌ 
ರಾಬರ್ಟ್ಸ್‌ ಕಿಚನರ್‌, ಫ್ರೆಂಚ್‌ ಮೊದಲಾದ ಮಹಾಪುರು 
ಷರು ಇವರಿಗೆ ಆತಿಥ್ಯವನ್ನಿತ್ತರು. ಇಲ್ಲಿಂದ ಬೇಡನ್‌ 
ಪೊನೆಲ್‌ರಿಗೆ ಕೇಪ್‌ಟಾನ್‌ಗೆ ಹೋಗ ಬೇಕೆಂದು 
ರಾಬರ್ಟ್ಸ್‌ ಅಪ್ಪಣೆ ಮಾಡಿದರು. ಒಂಬತ್ತು ದಿನ 
ಹಗಲು ರಾತ್ರಿ ಪ್ರಯಾಣ. ದಾರಿಯಲ್ಲಿ ಪ್ರತಿಯೊಂದು ' 
ಸ್ಟೇಷನ್‌ನಲ್ಲಿಯೂ ಜನರು ಇವರನ್ನು ಆದರಿಸುತ್ತಾ, 
ಸಂಶೋಷ ಸಡಿಸುತ್ತಾ ಬಹುಮಾನಗಳನ್ನು ಕೊಡುತ್ತಿ 
ದ್ದರು, 


ಅಂತೂ ಬಹು ಸಂಭ್ರಮದಿಂದ ಕೇಪ್‌ಟಾನ್‌ಗೆ 
ಬಂದು ಸೇರಿದರು. ದಕ್ಷಿಣ ಆವ್ರಿಕಾಕ್ಕೆ ಒಂದು ಹೊಸ 
ಮಾದರಿಯ ಪೋಲೀಸ್‌ದಳವನ್ನು ಏರ್ಪಾಡು ಮಾಡು 
ವುದೇ ಬೇಡನ್‌ ಪೊವೆಲ್‌ರ ಮನಸ್ಸಿನಲ್ಲಿ ತುಂಬಿತ್ತು. 
ಈ ಮಧ್ಯೆ ಬಹು ದಿನಗಳಾದರೂ ಇಂಗ್ಲೆಂಡಿಗೆ ಬಾರದಿದ್ದು 
ದರಿಂದ ಬೇಡನ್‌ 'ಪೊವೆಲ್‌ರ ಮನೆಯವರು ಕೇಪ್‌ 
ಟೌನ್‌ಗೆ ಬಂದರು. 


೧೯೦೧ರ ಇಸವಿಯಲ್ಲಿ ಇಂಗ್ಲೆಂಡಿನ ಯುವಕರ 
ಸಂಸ್ಥೆಯೊಂದು ಸಂದೇಶವನ್ನು ಕಳುಹಿಸಬೇಕೆಂದು 
ಬೇಡನ್‌ ಪೊವೆಲ್‌ರನ್ನು ಪ್ರಾರ್ಥಿಸಿದಾಗ ಅವರು 
ಕೊಟ್ಟ ಉತ್ತರ: "ಇದನ್ನು ಎಂದಿಗೂ ನೆನನಿನಲ್ಲಿಡಿ- 
ಸೈನಿಕರು ಒಂದು ಪ್ರದೇಶವನ್ನು ಸಂರಕ್ಷಣೆ ಮಾಡುವಾಗ 
ಸುಮ್ಮನೆ ಕೈ ಜೋಡಿಸಿಕೊಂಡು ಕುಳಿತು ಸಂರಕ್ಷಣೆಯ 
ಕೆಲಸವನ್ನು ಮಾತ್ರ ಮಾಡುವುದಿಲ್ಲ. ಶತ್ರುಗಳನ್ನು 
ದೂರವಾಗಿ ಆಜೆಗಟ್ಟಲು ಅವರ ಮೇಲೆ ಬಿದ್ದು ಪ್ರತಿ 
ಭಟಿಸುವ ಯತ್ನಗಳನ್ನೂ ಮಾಡುವರು. ಹಾಗೆಯೇ 
ಕೆಟ್ಟ ಅಭ್ಯಾಸಗಳಿಗೆ ತುತ್ತಾಗದಂತೆ ಜೋಕೆಯಾಗಿ 
ನೋಡಿಕೊಳ್ಳುನೆನೆಂದು ತೃಪ್ತ ರಾಗಿ ಕುಳಿತು ಕೊಳ್ಳ 
ಬೇಡಿ. ಪರರಿಗೆ ಉಪಕಾರವಾಗುವಂತಹ ಕಾರ್ಯಗಳನ್ನು 
ಯಾವಾಗಲೂ ಮಾಡುತ್ತಲೇ ಇರಬೇಕು. ಹಾಗೆ 
ಮಾಡಬೇಕೆಂದರೆ ಒಂದು ದೃಢ ಪ್ರತಿಜ್ಞೆಯನ್ನು ಮಾಡಿ. 
ಯಾರಿಗೇ ಆಗಲಿ, ದಿನಕ್ಕೊಮ್ಮೆಯಾದರೂ-ಎಷ್ಟೇ ಅಲ್ಪ 
ವಾದರೂ ಚಿಂತೆಯಿಲ್ಲ-ಒಂದು ಉಪಕಾರದ ಕಾರ್ಯ 


ವನ್ನು ಮಾಡಿಯೇ ಮಾಡುವೆನೆಂಬುದೇ ವ್ಯ ಸ ಸ್ರತಿಜ್ಞೆ ೫, 
ದಿನಕ್ಕೊಂದಾದರೂ ಸರೋಪಸಕಾರದ ಲಸವನ್ನು 
(6006 turn) ಮಾಡಬೇಕೆಂಬುದು” ಸ್ಪಾರ್ಟ ನಿಧಿಗಳ 
ಲ್ಲೊಂದು. 


ಇಲ್ಲಿದ್ದಾಗಲೂ ಬೇಡನ್‌ ಪೊನೆಲ್‌ರಿಗೆ ಬಿಡುವೇ 
ಇರಲಿಲ್ಲ... ಇವರು. ಮಾಡಬೇಕೆಂದಿದ್ದ ಪೋಲೀಸ್‌ 
ದಳಕ್ಕೆ ಸೇರಬೇಕೆಂದು ಬ್ರಿಟಿಷ್‌ ಚಕ್ರಾಧಿಸತ್ಯದ ಎಲ್ಲಾ 
ಭಾಗಗಳಿಂದಲೂ ಸಹಸ್ರಾರು ಅರ್ಜಿಗಳು ಬರುತ್ತಿದ್ದವು. 
ಇಷ್ಟರಲ್ಲಿಯೇ ಬೇಡನ್‌ ಪೊನೆಲ್‌ರಿಗೆ ಕಾಹಿಲೆಯಾಗಿರಲು 
ರಜಾ ಕೊಟ್ಟು ಅವರನ್ನು ಇಂಗ್ಲೆಂಡಿಗೆ ಕಳುಹಿಸಿದರು. 
ವೈದ್ಯ ರು ಇವರ ವಿಷಯದಲ್ಲಿ ಒಂದು ಪತ್ರದಲ್ಲಿ ಹೀಗೆ 
ಬರೆದಿರುವುದು "ಆಸ ಸ ತ್ರೈಯಲ್ಲಿ' ಬಿದ್ದಿ ರುವಷ್ಟು' ಉಗ್ರ ವಾದ 
ಜ್ವರವು ಬಂದಿದ್ದ ನ ಬೇಡನ್‌ ಪೊವೆಲ್‌ ಕೆಲಸವನ್ನು 
ಮಾಡುತ್ತ ಲೇ ಇರುವರು. ಬಹುಕಾಲ ಮೇಃ ಫ್‌ಕಿಂಗ್‌ನಲ್ಲಿ 
ಅವರು 'ಸಟ್ಟತ್ರ ಮಕ್ಕೆ ಇನ್ನೊಬ್ಬರಾರಾದರೂ ಆಗಿದ್ದ ರೆ 
ಘೋರವಾದ ಡ್‌ ತುತ್ತಾಗುತ್ತಿದ್ದರು. ಒಂದು 
ತಿಂಗಳ ಮುಂಚೆ ಇವರಿಗೆ ಇನ್‌ಫ್ಲೂಯೆಂಜಾ ರೋಗವು 
ತಗುಲಿತು. ್ರಾಸಕೋಶವೂ ಕೆಟ್ಟ) ಸ್ಲಿತಿಯನ್ನು 
ಹೊಂದಿತು. ಗ ಬೆದರಿ ಒಂದು ವೈದ್ಯ ಈ ಸಮಿತಿ 
ಯನ್ನೇರ್ಸಡಿಸಿ ಇವರಿಗೆ ಆರು ತಿಂಗಳು ರಜಾ ಕೊಡ 
ಬೇಕೆಂದು ಶಿಫಾರಸುಮಾಡಿಸಿದೆ. ಇಲ್ಲಿ ಅವರಿಗೆ ಲೇಶವೂ 
ಬಿಡುವಿಲ್ಲ. 


ಹೀಗೆ ಇಂಗ್ಲೆಂಡಿನಲ್ಲಿ ಕೆಲವು ಕಾಲ ವಿಶಾಂತಿಗಾಗಿ 
ಹೋಗಿದ್ದಾಗ ಇವರಿಗೆ ಎಡ್ವರ್ಡ್‌ ಚಕ್ರ ವಯು ಭೇಟ 
ಯಾಯಿತು. ಆಗ ಚ ಗತಿಯ ಪದಕಗಳೇ 
ಮೊದಲಾದ ಬಹುಮಾನಗಳನ್ನು ಕೊಟ್ಟು ಬೇಡನ್‌ 
ಪೊವೆಲ್‌ರನ್ನು ಸನ್ಮಾನಿಸಿದರು. 


ಇಲ್ಲಿ ಸ್ವಲ್ಪ ಕಾಲವಿದ್ದು ಮರಳಿ ದಕ್ಷಿಣ ಆಭ್ರಿ ಕಾಕ್ಳೆ 
ಇವರು ಬಂದರು. ಬಹು 4 ರೆಯಿಂದ ಸ 4 ಳದಿಂದ ಸ ಸ ಳ್ಳ 
ಮೇಲ್ವಿಚಾರಣೆಗಾಗಿ ನ್‌ ಪೊನಲ್‌ ತ 
ಮಾಡುತ್ತಿ ದ್ದ ರು. 
ಕುದುರೆಯ ಸವಾರಿಯ ಮೂಲಕ ಪ್ರಯಾಣ ಮಾಡಿ 
ದರು. ದಕ್ಷಿಣ ಆಪ್ರಿಕಾದಲ್ಲಿ ಎಲ್ಲವನ್ನೂ ಸರಿಸಡಿಸುವ 
ವೇಳೆಗೆ ಇಂಗ್ಲೆಂಡಿನಲ್ಲಿ ಕುದುರೆಯ ದಳದ ಮುಖ್ಯಾಧಿ 
ಕಾರಿಯ (1೧5060101 General of Cavalry) ಕೆಲ 


ಒಂದು ದಿನ ೧೧೪ ಮೈಲಿಗಳನ್ನು 


ಸಕ್ಸ ಇವರನ್ನು ನೇಮಕ ಮಾಡಿದರು. ಇವರು ೧೯೦೩ 
ರಲ ದಕ್ಷಿಣ ಆಫಿ ಕಾವನ್ನು ಬಿಟ್ಟು ಇಂಗ್ಲೆ ಂಡಿಗೆ ಹೋಗಿ 
ಸೇರದು. 


ಶಾಂತಿಯ ದಂಡು 


ಈ ಹೊಸ ಅಧಿಕಾರದಲ್ಲಿ ತಮ್ಮ ಸ್ಪಭಾವಕ್ಕ ನುಗುಣ 
ವಾಗಿ ಸ್ಥಳದಿಂದ ಸ್ನ ಸ್ಥಳಕ್ಕೆ ಸಂಚಾರ ತ ದೇಶದ 
ಜನಗಳೊಡಕೆ ಬೆರೆಯುವುಡಕ್ತೂ, ತಮ್ಮ ಹವಣಿಕೆ 
ಗಳನ್ನು. ನೆರವೇರಿಸುವುದಕ್ಕೂ ಬೇಡನ್‌ ಪೊನೆಲ್‌ರಿಗೆ 
ಅವಕಾಶವು ದೊರಕಿದಂತಾಯಿತು. ಇತರ ದೇಶಗಳಲ್ಲಿ 


ಕುದುರೆಯ ಸೈನ್ಯದ ವಿಷಯವಾಗಿ ಅಭಿಪ್ರಾಯಗಳನ್ನು 


ಹೋಲಿಸಿ ನೋಡುವ ನೆಸದಿಂದ ಪ ಪ್ರಸಂಚದ ಎಲ್ಲಾ ಕಡೆ 
ಗಳಲ್ಲಿಯೂ ಹೋಗಲು ಬು ಸುಂಕ 


ಇಂಗ್ಲೆ ಂಡಿಗೆ ಬಂದಮೇಲೆ ಹಾ ್ಯನೋವರ್‌, ಆಸ್ಪ ಯೆ, 
ಕೆನಡ, "ಅಮೇರಿಕ ಇಲ್ಲೆ ಲ್ಲಾ “ಸ ಟೊ ಜು 
ಬಂದರು. ಇವರು ಈ ಅಧಿಕಾರಕ್ಕೆ ಬಂದುದರಿಂದ 
ಕುದುರೆಯ ಸೈನ್ಯದಲ್ಲಿ ಕೆಲವು ಬಾನ 
ಸವಾರರನ್ನು ತರಬೇತು ಮಾಡುವ ಪಾಠಶಾಲೆಯೊಂದು 
ಆರಂಭಿಸಿದ್ದಲ್ಲದೆ, . "ಸವಾರರ ಪತ್ರಿಕೆ 
ಸಲು ನಿರ್ಧರಿಸಿದರು. 


( Cavalry 
Journal)’ ಪ್ರಕಟ 


ಸೈನ್ಯದ ಮುಖ್ಯಾಧಿಕಾರಿ ಡ್ಯೂಕ್‌ ಆಫ್‌ ಕನ್ನಾಟ್‌ 
(Duke of ೦8೧೧8001) ಅವರ ಜೊತೆಯಲ್ಲಿ ೧೯೦೫ 
ರಲ್ಲಿ ಬೇಡನ್‌ ಪೊವೆಲ್‌ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ, 
ಮತ್ತೊಮ್ಮೆ ಕೇಪ್‌ಟೌನ್‌ಗೆ ಬಂದುಸೇರಿ ಆಲ್ಲಿ ಟ್ರಾನ್ಸ್‌ 

ಲ್‌, ನೆಬಾಲ್‌ ಪ್ರದೇಶಗಳಲ್ಲೆಲ್ಲಾ ಮೇಲ್ವಿಚಾರಣೆ 
ಮಾಡಿಕೊಂಡು ಈಜಿಪ್ಟ್‌ ದೇಶವನ್ನು ಹಾಯ್ದು 
ಇಂಗ್ಲೆಂಡಿಗೆ ಹಿಂತಿರುಗಿದರು. 


ಸ್ಕೌಟ್‌ ಸಂಸ್ಥೆಯ ಸ್ಥಾಪನೆ 


೧೯೦೭ ರಲ್ಲಿ ಸ್ಕೌಟ್‌ ಸಂಸೆ (Boy Scout Move- 
ment) ಸಾಪಿತನಾಯಿತು. ಬೇಡನ್‌ ಪೊವೆಲ್‌ 
ಯಾವಾಗಲೂ ಮಕ್ಕಳ ವಿಷಯದಲ್ಲಿ ಬಹಳ ಪ್ರೀತಿ, 
ಶ್ರದ್ಧೆ ವಹಿ ಸುತ್ತಿದ್ದರು. ಅವರೊಡನೆ ಆಡಬೇಕೆಂದರೆ 
ಅವರಗೆ ಬಹು ಪ್ರೀತಿ. ಈ ಕಾಲದಲ್ಲಿ “ಮೇಫ್‌ಕಿಂಗ್‌ 
ವೀರ್‌? ಬೇಡನ್‌ ಪೊವೆಲ್‌ರನ್ನು ತೋಡಲು ಸ ಸಹಸ್ರಾರು 


ಜನರು ಇವರು ಹೋದೆಡೆಯೆಲ್ಲಾ ಬರುತ್ತಿದ್ದರು. ಈ 
ಗುಂಪಿನಲ್ಲಿ ಒಬ್ಬ ವೈದ್ಯನು ಸವಾರರ ಸೈನ್ಯದ ಮುಖ್ಯಾಧಿ 
ಕಾರಿಯಂತೆ ವೇಷ ಧರಿಸಿ ಬೇಡನ್‌ ಪೊನೆಲ್‌ರನ್ನು 
ನೋಡಬೇಕೆಂದು ಕಾತುರನಾಗಿದ್ದ ಒಬ್ಬನನ್ನು ಕುರಿತು 
"ನಿನ್ನನ್ನು ನೋಡಿ ಸಂತೋಷವಾಯಿತು. ಇನ್ನು ಮನೆಗೆ 
ಹೊರಡು? ಎಂದನು. ತನ್ನನ್ನು ನಿಜವಾಗಿಯೂ ಬೇಡನ್‌ 
ಪೊವೆಲ್‌ರೇ ಮಾತನಾಡಿಸಿದರೆಂದು ತಿಳಿದ ಆ ಮನುಷ್ಯನು 
ಮನೆಗೆ ಹೋದನು. ಅವನನ್ನು ಮಾತನಾಡಿಸಿದವನು 
ಯಾವನೋ |! ಆದುದರಿಂದಲೇ ಸ್ಕೌಟ್‌ ಆದವನು ಬಹು 


ಜಾಗ್ರತನಾಗಿ ಪರೀಕ್ಷಾ ದೃಷ್ಟಿಯಿಂದ ಎಚ್ಚರಿಕೆಯಾಗಿ. 


ಇರಬೇಕು ಎಂಬುದು ವ್ಯಕ್ತವಾಗುತ್ತದೆ. 


ಜ್ರ ಸ್ಕೌಟ್‌ ಸಂಸ್ಥೆಯು ಒಂದೇ ದಿನದಲ್ಲಿ ರೂಪು 
ಹೊಂದಲಿಲ್ಲ. ಬೇಡನ್‌ ಪೊವೆಲ್‌ರು ಇಂಡಿಯಾದಲ್ಲಿ 
ಮೊದಲು ಸೈನ್ಯದ ನಾಯಕನೆಂದಾದರೋ ಅಂದಿನಿಂದಲೂ 
ಸ್ವಲ್ಪ ಸ್ವಲ್ಪವಾಗಿ ಅದು ಬೆಳೆಯುತ್ತಾ ಬಂತು. ಸೈನಿಕರಿಗೆ 
ಸಾಧಾರಣವಾಗಿ ಕೊಡುತ್ತಿದ್ದ ಶಿಕ್ಷಣವು ಅಷ್ಟೇನೂ 
ಪ್ರಯೋಜನಕಾರಿಯಾದುದಲ್ಲವೆಂದು ಅರಿತು ತನ್ನ ಕೆಳಗಿ 
ನವರ ಮೇಲೆ ಈ ಸ್ಕೌಟ್‌ ಶಿಕ್ಷಣದಲ್ಲಿ ಪ್ರಯೋಗಗಳನ್ನು 
ನಡೆಸುತ್ತಿದ್ದರು. ಮೇಫ್‌ಕಿಂಗ್‌ನಲ್ಲಿ ತಮಗಾದ ಅನುಭವ 
ದಿಂದ ಬಾಲಕರಿಗೂ ಇದೇ ತರಹ ಶಿಕ್ಷಣವನ್ನು ಕೊಡು 
ವುದು ಸಾಧ್ಯವಾಗುವುದೆಂದು ನಿರ್ಧರಿಸಿದರು. 


ಸ್ಕೌಟ್‌ ಚಳುವಳಿಯ ತೆತ್ವಗಳೂ, ಪದ್ಧ ತಿಗಳೂ 
ಐವತ್ತು ವರ್ಷಗಳ ಅನುಭವದ ಫಲಿತಾಂಶ ; ಅಂದರೆ 
ಬೇಡನ್‌ ಪೊವೆಲ್‌ ಸಣ್ಣ ಮಗುವಾದಂದಿನಿಂದಲೂ 
ಸಂಗ್ರಹಿಸಿದ ಅನುಭವ. ಅವರೇ ಹೇಳಿರುವಂತೆ ಬಾಲ್ಯ 
ದಲ್ಲಿಯೇ ಅವರಿಗೆ ತನ್ನ ತಾಯಿಯಿಂದ ಎಲ್ಲವನ್ನೂ 
ವಿಮರ್ಶಾತ್ಮಕ ದೃಷ್ಟಿ ಯಿಂದ ನೋಡುವ ಶಿಕ್ಷಣವು 
ದೊರಕಿತು. ಅಲ್ಲಿಂದ ಸ್ಕೌಟ್‌ ವಿಷಯವು ಹೇಗೆ ಬೆಳೆಯಿ 
ತೆಂಬುದನ್ನು ಗುರ್ತಿಸಬಹುದು. 
ರೊಡನೆ ಬಾಲ್ಯದಲ್ಲಿ ತಮಗುಂಟಾದ ಅನುಭವಗಳೂ, 
ಚಾರ್ಟಿರ್‌ ಹೌಸ್‌ ಶಾಲೆಯ ಬಳಿಯಲ್ಲಿದ್ದ ಸಣ್ಣಕಾಡಿನಲ್ಲಿ 
ತಾನು ನಡೆಸಿದ ಸಾಹಸ ಕಾರ್ಯಗಳೂ ಇವುಗಳಿಂದ 
ಬಂದ ಅನುಭವಗಳಿಂದ ಅವರಿಗೆ ಸೈನ್ಯಕ್ಕೆ ಸೇರಿದಾಗ 
ಸಹಾಯವಾಯಿತು. ಅವರು ಸೈನ್ಯಕ್ಕೆ ಸೇರಿದಾಗ ಸ್ವಾವ 
ಲಂಬನೆ ಮತ್ತು ಸ್ವಂತವಾಗಿ ಯಾವ ಕಾರ್ಯದಲ್ಲಿಯೂ 


ತಮ್ಮ ಸಹೋದರೆ . 


10 


ಉಪಕ್ರಮಿಸುವುದು- ಈ ಗುಣಗಳು ಬೆಳೆಯಲು ಅವ 
ಕಾಶ ದೊರಕಿತು. ತಮ್ಮ ಅನುಯಾಯಿಗಳಲ್ಲಿ ಈ ಗುಣ 
ಗಳು ಅಭಿವೃದ್ಧಿ ಯಾಗುವಂತೆ ಅವರು ಬಹಳ ಪ್ರಯತ್ತ 
ಮಾಡುತ್ತಿದ್ದರು. ಬೇಡನ್‌ ಪೊವೆಲ್‌ ಈ ತಮ್ಮ 
ಆಲೋಚನೆಗಳನ್ನೆಲ್ಲಾ ಕಾರ್ಯರಂಗಕ್ಕೆ ತಂದು ಅನಂತರ 
ಅವುಗಳನ್ನು ಲೇಖನಗಳಲ್ಲಿಯೂ ನಕ್ಷೆ, ಚಿತ್ರಗಳಲ್ಲಿಯೂ 
ರಚಿಸುತ್ತಿದ್ದರು. ಅವರು ಯಾವಾಗಲೂ ಇತರರ ಅಭಿ 
ಪ್ರಾಯಕೈ ಮರ್ಯಾಜಿ ಕೊಡುತ್ತಿದ್ದರೂ ರೂಢಿಗತವಲ್ಲದ 
ಒಣ ನುಡಿಗಳು ಅವರಿಗೆ ಬೇಕಿರಲಿಲ್ಲ. ಅವರು ಸೈನ್ಯ 
ದಲ್ಲಿದ್ದಾಗ "ಸೌಟಂಗ್‌ ಕಾರ್ಯಕ್ಕೆ ಸಹಾಯಗಳು 
(Aids to Scouting)” ಎಂಬ ಗ್ರಂಥವನ್ನು ಮೇಘ್‌ 
ಕಿಂಗ್‌ ಮುತ್ತಿಗೆಯ ಕಾಲದಲ್ಲಿ ಬರೆದರು. ಅವರು 
ಮುಖ್ಯವಾಗಿ ತಿಳಿಸಿರುವ ಅಂಶಗಳೆಂದರೆ- -ಸ್ಪತಂತ್ರವಾಗಿ 
ಆಲೋಚಿಸುವುದು, ಧೈರ್ಯ, ಸ್ಟಾವಲಂಬನ ಈ ಗುಣ 
ಗಳು ಪ್ರತಿಯೊಬ್ಬ ಸ್ಕೌಟ್‌ನಲ್ಲಿಯೂ ಇರಬೇಕಾದುದು 
ಅಗತ್ಯ. 

ಸ್ಕೌಟಂಗ್‌ನ ಮುಂದಿನ ಹೆಂತನೆಂದರೆ ಮೇಫ್‌ಕಿಂಗ್‌. 
ಆ ಸಣ್ಣ ಪಟ್ಟಿ ಣದಲ್ಲಿ ಬಹು ತ್ವರಿತವಾದ ಕೆಲಸಗಳಿ 
ಗಾಗಿ ನೇಮಿಸಲ್ಪಟ್ಟ ದೊಡ್ಡವರ ಸ್ಥಾನಗಳಲ್ಲಿ ಹುಡು 
ಗರು ಜವಾಬ್ದಾರಿಯನ್ನು ವಹಿಸುವಂತೆ ಏರ್ಪಾಡು 
ಮಾಡಲಾಯಿತು. ಇದರಿಂದ ಸಣ್ಣ ವಯಸ್ಸಿನಲ್ಲಿಯೂ 
ಹುಡುಗರಿಗೆ ಜವಾಬ್ದಾರಿಯನ್ನು ಕೊಡುವುದರಿಂದ 
ಬಹಳ ಪ್ರಯೋಜನವಾಗುವುಜೆಂಬುದು ಗೋಚರ 
ವಾಯಿತು. ಆ ಕಾಲದಲ್ಲಿಯೇ ಪ್ರಪಂಚದ ಅನೇಕ ಭಾಗ 
ಗಳಿಂದ ನೂರಾರು ಬಾಲಕರು ಕಷ್ಟ ಬಂದೊದಗಿದಾಗ 
ಏನು: ಮಾಡಬೇಕೆಂದು : ಇವರ . ಬುದ್ಧಿವಾದವನ್ನು 
ಅಪೇಕ್ಷಿಸಿದರು. ಹೀಗೆ ೧೯೦೧ ರಲ್ಲಿ ಅವರು ಬಕ್ಕೆದ 
ಕಾಗದದಲ್ಲಿ “ನೀವು ಸ್ನೇಹಿತರಿಗಾಗಲೀ ಇತರರಿಗಾಗಲೀ 
ಉಪಕಾರವನ್ನು ಮಾಡಿ. ಇದೇನೂ ಕಷ್ಟವಲ್ಲ. ಪ್ರತಿ 
ದಿನವೂ ಒಂದಾದರೂ ಸರೋಪಕಾರವನ್ನು ಮಾಡುವು 
ದನ್ನು ಅಭ್ಯಾಸ ಮಾಡುತ್ತಾ ಬಂದರೆ ಯಾವಾಗಲೂ 
ಉಪಕಾರ ಮಾಡುವುದು ರೂಢಿಯಾಗುವುದು*” ಎಂದು 
ಬರೆದರು. ಇದು ಸ್ವೌಟಿಂಗ್‌ನ ಒಂದು ಮುಖ್ಯ ಲಕ್ಷಣ. 


ಆ ಮೇಲೆ ಅವರು ಇಂಗ್ಲೆಂಡಿಗೆ ಹಿಂದಿರುಗಿ ಬಂದಾಗ 
ತಾವು ಸೈನಿಕರಿಗೆಂದು ಮಾತ್ರ ಬರೆದಿದ್ದ ಪುಸ್ತಕದ ಸಲಹೆ 
ಗಳನ್ನು ಬಾಲಕರ ಶಿಕ್ಷಣಕ್ಕೂ ಉಪಯೋಗಿಸುತ್ತಿ ದ್ದ 


ರೆಂದು ಕಂಡುಬಂತು, ಅನೇಕ ಶಿಕ್ಷಣ ಶಾಲೆಗಳಲ್ಲಿ ಇದನ್ನು 


ಆಗಲೇ ಪ್ರಯೋಗ ಮಾಡುತ್ತಿದ್ದುದನ್ನು ಇವರು ನೋಡಿ 


ದರು. ಅವಕಾಶ ಸಿಕ್ಕಿದರೆ ಒಂದು ದೊಡ್ಡ ಕಾರ್ಯವನ್ನು 


ಸಾಧಿಸಬಹುದೆಂದು ಮನಸ್ಸು ಮಾಡಿದರು. ಹೀಗೆ 
ಆಲೋಚಿಸುತ್ತಿರುವಾಗ ೧೯೦೩ ರಲ್ಲಿ ಬಾಲಕರ ದಳ 
ವೊಂದರ ವಾರ್ಷಿಕ ಪ್ರದರ್ಶನದಲ್ಲಿ ಅಗ್ರಾಸನಾಧಿಪತಿ 
ಯಾಗಲು ಇವರನ್ನು ಪಾರ್ಥಿಸಿಕೊಂಡರು. ಈ ಸಮಯ 
ದಲ್ಲಿ ತಾನು ಆಫ) ಕಾದಲ್ಲಿದ್ದಾಗ ಮಾಡಿದ ಸ್ಕೌಟಿಂಗ್‌ 
ಕಾರ್ಯಗಳನ್ನು ಬಾಲಕರ ನಡತೆಯನ್ನು ಸರಿಪಡಿಸುವು 


ದಕ್ಕೆ ಉಸಯೋಗಿಸಬಹುದೆಂದು ಹೇಳಿ ಇಂತಹ ಸನ್ಸಿ 


ವೇಶಗಳಲ್ಲೆ ಲ್ಲಾ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಾ 
ಬಾಲಕರು ಯಾವುದನ್ನೇ ಆಗಲಿ ವಿವರವಾಗಿ ನೋಡುವು 
ದನ್ನು ಅಭಿವೃದ್ಧಿ ಮಾಡಬೇಕೆಂದರು. ಸ್ಥನಕಾಗಿ ಪರ 
ಕೀಯರ ವಿಚ್‌ರದಲ್ಲಿ ನಿವರಗಳನ್ನೂ, * ಅಂಗಡಿಯ 
ಶಿಟಕಿಗಳಲ್ಲಿಟ್ಟ ರುವ ಸಾಮಾನುಗಳನ್ನೂ ಹೊಸ ರಸ್ತೆ 
ಗಳನ್ನೂ ಗುರ್ತು ಮಾಡಿಕೊಂಡು ನೆಸಿನಲ್ಲಿಟ್ಟುಕೊಳ್ಳು 
ವುದನ್ನು ಗುರುತು ಮಾಡಿಕೊಂಡು ನೆನಪಿನಲ್ಲಿಟ್ಟು ಕೊಳ್ಳು 
ವುದನ್ನು ರೂಢಿ ಮಾಡಿಕೊಂಡರೆ ಬಾಲಕರ ಬುದ್ಧಿ 


ಚುರುಕಾಗುವುದು ಮಾತ್ರವಲ್ಲದೆ, ಇತರರ ಭಾವಗಳನ್ನೂ 


ನಡತೆಯನ್ನೂ ಒಡನೆಯೇ ತಿಳಿದುಕೊಂಡು ಅವರ 
ವಿಚಾರದಲ್ಲಿ ಕನಿಕರ ಪಡುವುದಕ್ಕೆ ಸಹಾಯವಾಗುವು 


ದೆಂದು ಸೂಚಿಸಿ, ತಮ್ಮ ಆಲೋಚನೆಗಳನ್ನೆಲ್ಲೂ ನಂತರ 
ಬರವಣಿಗೆಯ ಮೂಲಕ ತಿಳಿಸಿದರು. 
೧೯೦೬ ರಲ್ಲಿ ಬಾಲಕರಿಗೆ ಸ್ಕೌಟ್‌ ಚಳುವಳಿಯ 


ಹೆಂಚಿಕೆಯೊಂದನ್ನು 
ಕಳುಹಿಸಿಕೊಟ್ಟರು. ಇದಕ್ಕೆ ಪ್ರೋತ್ಸಾಹಕರವಾದ ಉತ್ತರ 
ಗಳು ಬರುತ್ತಿದ್ದವು. ಇದನ್ನು ಮೆಚ್ಚಿ ಲಾರ್ಡ್‌ 
ರಾಬರ್ಟ್ಸ್‌ "ಈ ಅಭಿಪ್ರಾಯವು ನನಗೆ ಒಪ್ಪಿದೆ. ಬಾಲಕ 
ರಿಗೆ ಒಳ್ಳೆಯ ಗ್ರಹಣಶಕ್ತಿ ಬರುವುದು. ಸರಿಯಾದ 
, ರೀತಿಯಲ್ಲಿ ಈ ಚಳುವಳಿಯನ್ನು ನಡೆಸಿದರೆ ಅವರು 
ಇದನ್ನು ಸಂತೋಷದಿಂದ ಅನುಸರಿಸುವರು. ಇದಕ್ಕೆ 
ಸಂಚಾರ ಬೋಧಕರು ಬೇಕು. ದ್ರವ್ಯ ಸಹಾಯವು 
ಅಗತ್ಯ. ತಮಗೆ ಬಾರದಿರುವ ಆಟಿಗಳನ್ನು ಸುಮ್ಮನೆ 
ನೋಡುತ್ತಾ ನಿಂತುಕೊಂಡು, ಕಾಲವನ್ನು ಕಳೆಯುವುದ 
ಕಂತ ದೊಡ್ಡ ಪಟ್ಟಣಗಳ ಸುತ್ತಮುತ್ತಲಿನ ಪ್ರದೇಶಗಳ 
ಲ್ಲೆಲ್ಲಾ ತಿರುಗುತ್ತಾ ಸ್ಕೌಟ್‌ ಕೆಲಸಗಳನ್ನು ಕಲಿಯುವುದ 


ಸಿದ್ದಮಾಡಿ ಎಲ್ಲರಿಗೂ ಅದನ್ನು 


11 


ರಲ್ಲಿ ಒಂದು ದಿನವನ್ನು ಕಳೆಯುವುದು ಬಹುಮಟ್ಟಿಗೆ 
ಉತ್ತಮ. ಆದುದರಿಂದ ಈ ಏರ್ಪಾಡನ್ನು ಸರಿಯಾಗಿ 
ನಡೆಸಬೇಕೆಂದು ನನಗೆ ಆಸೆ” ಎಂದು ಹೇಳಿರುವರು. 


೧೯೦೨ ರಲ್ಲಿ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಬೇಡನ್‌ 
ಪೊವೆಲ್‌ ಸ್ಮೌಟಿಗ್‌ ನಿಚಾರದಲ್ಲಿ ಉಪನಾ ಸಗಳನ್ನು 
ಕೊಟ್ಟ ರು. ಇದೇ ಸ್ಕಾಟ್‌ ಹ ce 
ದು ಪ್ರಯತ್ನವೆನ್ನಬಹುದು. ಡಾರ್ಸೆಟ್ಟಿನ 
ಕ್‌ಠ್ರಿನ್‌ಸೀೀ ದ್ವೀಪದಲ್ಲಿ ಪರೀಕ್ಷಾರ್ಥವಾಗಿ ಸ್ಟಾಟ್‌ 
ಕೇಂದ ದ್ರವೊಂದನ್ನು ಸ್ಥಾಪಿಸಿದರು. ಇಲ್ಲಿ ಸೆ ಸ್ಟೌಟ್‌ ಕಟ್ಟ 
ಕಿಯ ಪ ಪ್ರಕಾರ ಹುಡುಗರ ಕೈಯಿಂದಲೇ, ಕೆಲಸ ಹ 
ದರು. ಗನ ತಮ್ಮೊಳಗೇ ಒಬ್ಬನನ್ನು ಮುಖಂಡ 
ನನ್ನಾಗಿ ಮಾಡಿಕೊಂಡು ಆತನ ಕೈಕೆಳಗೆ ಕೆಲಸ ಮಾಡು 
ವುದನ್ನು ಪ್ರಯೋಗ ಮಾಡಿ ನೋಡಿದರು. ಈ ಪ್ರಯೋ 
ಗವು (Patrol System) ಬೇಡನ್‌ ಪೊವೆಲ್‌ರ 
ಸಿರೀಕ್ಷಣೆಗೂ ಮಾರಿದಷ್ಟು ಜಯಪ್ರದವಾಯಿತು. 


೧೯೦೮ ರಲ್ಲಿ ನ ಪಕ್ಷಕ್ಕೊಮ್ಮೆ ಸಕ್ಷಕ್ಕೊಮ್ಮೆ ಪ್ರಕಟವಾಗಿ 
ಆರು ಸಂಚಿಕೆಗಳಲ್ಲಿ “ಬಾಲಕರಿಗೆ ಸೌ ರ್ಟ ಕೆಲಸ 
(Scouting for Boys)” ಎಂಬ ಪತ್ರಿಕೆಯು ಪ್ರಕಟ 
ವಾಯಿತು. ಇದರ ಮೊದಲಿಗೇ ದೇಶದಲ್ಲೆಲ್ಲಾ ಸ್ಕೌಟ್‌ 
ದಳಗಳು ಹುಟ್ಟಿದವುಇಂಗ್ಲೆಂಡಿನಲ್ಲಿ ಮಾತ್ರವೇ ಅಲ್ಲ, 
ಎಲ್ಲೆಲ್ಲಿಯೂ ಈ ಚಳುವಳಿ ಹೆಬ್ಬಿ, ಪ್ರಪಂಚದ ಹಲವು 
ಭಾಗಗಳಲ್ಲೆಲ್ಲಾ ದಳಗಳು ಆರಂಭವಾದವು ಇವರೆಲ್ಲರ 
ತಿಳುವಳಿಕೆಗಾಗಿ “ದಿ ಸ್ಕೌಟ್‌ (The Scout)” ಎಂಬ 
ಪತ್ರಿಕೆಯನ್ನು ಬೇಡನ್‌ ಪೊವೆಲ್‌ ಹೊರಡಿಸಿದರು. 


pr ಯುದ್ಧ ಮಾಡುವ ಕಾಲಗಳಲ್ಲಿ ಷರ್ಟು, 

ು ನಿಕ್ಕರ್‌ ಇವುಗಳನ್ನು ಹಾಕಿಕೊಳ್ಳುತ್ತಿ ದ್ದ ರು. ಇದೇ 

ತ ಕಸ್ಟ ಗೊತ್ತಾದ ಏಕ ಚನ "ಪೋಷಾಕು 

ಎ1. Uniform) ಆಯಿತು. ಆಗ ಬೇಡನ" 

ಪೊವೆಲ್‌. ಇನ್ನೂ ಸೈನ್ಯದಲ್ಲಿ ಕೆಲಸ ಸದಲ್ಲಿದ್ದು ದರಿಂದ 

ಬಿಡುವು ಕಾಲಗಳಲ್ಲಿ ಮಾತ್ರ ಬಾಲಕರಿಗೋಸ್ಟರ ಬೇಕಾದ 
ಕಾರ್ಯಗಳನ್ನು ತಾವು ಮಾಡುತ್ತಿದ್ದರು. 


೧೯೦೯ ರಲ್ಲಿ "ಕ್ರಿಸ್ಬಲ ಪ್ಯಾಲೆಸ್‌ (Crystal 
Palace) > ಎಂಬಲ್ಲಿ ಸ್ಕೌಟ್‌ಗಳ ದೊಡ್ಡ ಕೂಟವೊಂದು 
ಏರ್ಪಾಡಾಯಿತು. ಹನ್ಕೊಂದು ಸಾವಿರ ಬಾಲಕರು 


ನೆರೆದಿದ್ದರು. ಗ್ಲಾಸ್ಗೋನಲ್ಲಿ ಆರು ಸಾವಿರ ಬಾಲಕರು 
ಸೇರಿದ್ದರು. ಸ್ಕೌಟಿಂಗ್‌ ಆಟಗಳನ್ನು ಕುರಿತು ಬೇಡನ್‌ 
ಪೊವೆಲ್‌ ಈ ವರ್ಷ ಒಂದು ಪುಸ್ತಕವನ್ನು ಪ್ರಕಟಿಸಿ 
ದರು. ಇದೇ ವರ್ಷ ಏಳನೆಯ ಎಡ್ವರ್ಡ್‌ ದೊರೆಯು 
ಬೇಡನ್‌ ಪೊವೆಲ್‌ರಿಗೆ ಕೆ. ಸಿ. ಎ. ಒ. (Knight 
Commander of the Royal Victoria Order) 
ಎಂಬ ಬಿರುದನ್ನು ದಯಪಾಲಿಸಿ ಸ್ಕೌಟ್‌ ಸಂಸ್ಥೆಯನ್ನು 
ಬಹಳವಾಗಿ ಹೊಗಳಿದರು. ಅನಂತರ ಬೇಡನ್‌ ಪೊವೆಲ್‌ರು 
ರಾಜರೆದುರಿಗೆ ಸ್ಟೌಟ್‌ ವಿಷಯಗಳನ್ನೆಲ್ಲಾ ವಿವರಿಸಿದರು. 
ಸ್ಕೌಟ್‌ಗಳಲ್ಲಿ ಕೇವಲ ಪ್ರೌಢಿಮೆಯುಳ್ಳವರು "ರಾಜರ 
ಸ್ಪಾಟ್‌ಗಳು (King’s Scouts)’ ಎಂದು ಕರೆಯಲ್ಪ 
ಡಲು ದೊರೆಯು ಆಣತಿಯನ್ಸಿತ್ವರು, ಸ್ಕೌಟ್‌ ಸಂಸ್ಥೆಯು 
ಜಯಪ್ರದವಾಗಿ ನಡೆಯಬಲ್ಲದೆಂದು ಎಡ್ವರ್ಡ್‌ ರಾಜರಿಗೆ 
ದೃಢವಾದ ನಂಬಿಕೆ. ನಂತರ ಬಂದ ರಾಜರೂ ಸ್ಟಾಟ್‌ 
ಸಂಸ್ಥೆಗೆ ಉತ್ತೇಜನ ನೀಡಿದರು. 


ಈ ಚಳುವಳಿಗೆ ಹಲವರು ಸದಸ್ಯರಾಗಿ ಅನೇಕ ಬಗೆ 
ಯಲ್ಲಿ ಸಹಾಯ ಮಾಡುತ್ತ ಅಭಿವೃದ್ಧಿಗೆ ತಂದರು. 
ಮೊದಲು ಈ ಸಂಸ್ಥೆ ಕೆಲವರ ಸಂಪೂರ್ಣ ವಿಶ್ವಾಸಕ್ಕೆ 
ಪಾತ್ರವಾಗಿರಲಿಲ್ಲ. ಅವರಿಗೆ ಅದರ ಉಪಯೋಗವು 
ಹೆಚ್ಚು ಪರಿಚಯವಾದಮೇಲೆ ಅವರೇ ಪ್ರೋತ್ಸಾಹಿಸ 
ತೊಡಗಿದರು. ಇದಕ್ಕೊಂದು ದೃಷ್ಟಾಂತ : ಒಬ್ಬನ 
ತೋಟದಿಂದ ದಿನವೂ ಯಾರೋ ಹಣ್ಣುಗಳನ್ನು ಕದಿಯು 
ತ್ತಿದ್ದರು. ಸ್ಟೌಟ್‌ಗಳೇ ಈ ಕೆಲಸವನ್ನು ಮಾಡುತ್ತಿರು 
ವರೆಂದು ತೋಟಿಗಾರನಿಗೆ ಸಂದೇಹ. ಅನರು ಸಿಕ್ಕಿದರೆ 
ಬಲವಾಗಿ ಪೆಟ್ಟು ಹೊಡೆಯಬೇಕೆಂದು ಅವನು ಮನಸ್ಸು 
ಮಾಡಿದನು. ಯಾರೂ ಸಿಕ್ಕಲಿಲ್ಲ. ಕಡೆಗೆ ಇನ್ನೇನೂ 
ಉಪಾಯ ತೋರದೆ ಮುಳ್ಳುತಂತಿಗಳನ್ನು ಸುತ್ತಲೂ 
ಬೇಲಿಯಾಗಿ ಬಿಗಿದನು. ಅಂದಿನಿಂದ ಹಣ್ಣು ಗಳ ಕಳವು 
ನಿಂತಿತು. ಕೆಲವು ದಿನಗಳ ಮೇಲೆ ಬೇಸಿಗೆಯಲ್ಲಿ ಅವನ 
ತೋಟದಲ್ಲಿ ಬೆಳೆದಿದ್ದ ಹುಲ್ಲಿಗೆ ಬೆಂಕಿ ಬಿತ್ತು. ತೋಟದ 
ಹಣ್ಣಿನ ಗಿಡಗಳೆಲ್ಲ ಸುಟ್ಟು ಹೋಗುವಂತಿತ್ತು. ಆಗ 
ಸ್ಕೌಟ್‌ ಹುಡುಗರು ಒಡನೆಯೇ ತಾವು ಸಂಚಾರ 
ಕ್ಟೊಯ್ಯುವ ಕಂಬಳಿಗಳನ್ನು ತಂತಿಯ ಮೇಲೆ ಹಾಕಿ, 
ಅದರ ಮೇಲೆ ಬೇಲಿಯನ್ನು ಹಾಯ್ದು ತೋಟದೊಳಗೆ 


12 


ನೋಡಿ ಜಿಗುಸೆ 


ನುಗ್ಗಿ, ಉಳಿದ ಕಂಬಳಿಗಳ ಸಹಾಯದಿಂದ ಬಹು ತೀವ್ರ 
ವಾಗಿ ಬೆಂಕಿಯನ್ನಾರಿಸಿದರು. ಆಗ ಕಳ್ಳ ತನವನ್ನು 
ಮಾಡುತ್ತಿದ್ದವರು ಸ್ಕೌಟ್‌ ಹುಡುಗರಲ್ಲವೆಂದು ತೋಟ 
ಗಾರನಿಗೆ ಮಂದಟ್ಟಾಯಿಶು. ಇಂಥ ನೀಚ ಕಾರ್ಯಕ್ಕೆ 


ಸ್ಪೌಟ್‌ಗಳು ತೊಡಗರೆಂದು ಅವನಿಗೆ ಜಿನ್ನಾಗಿ ಗೊತ್ತಾ 


ಯಿತು. ನಂತರ ಅವನು ಸ್ಕೌಟ್‌ ಸಂಸ್ಥೆಗೆ ಅನುಕೂಲ 
ಗಳನ್ನು ಒದಗಿಸಿದನು. 


ತನ್ನ ಇಚ್ಛೆಯ ಪ್ರಕಾರ ಈ ಸಂಸ್ಥೆಯು ಬೆಳೆದಲ್ಲಿ 
ತನಗೆ ಹಗಲೂ ರಾತ್ರಿ ಎಡೆಬಿಡದೆ ಮಾಡುವಷ್ಟು ಕೆಲಸದ 
ಹೊರೆಯು ಬಂದು ಬೀಳುವುದೆಂದು ಬೇಡನ” ಪೊವೆಲ್‌ 
ತಿಳಿದುಕೊಂಡಿದ್ದರು. ಆದರೂ ಮುಂದೆ ಯುದ್ಧಕ್ಟ್ರೋ 
ಸ್ವರವೇ ಕೆಲವು ಜನರನ್ನು ತಯಾರುಮಾಡುವುದಕ್ಕಿಂತ 
ಮುಂದಿನ ಜನಾಂಗವಾದ ಇಂದಿನ ಬಾಲಕರಿಗೆ ಸರಿಯಾದ 
ಶಿಕ್ಷಣ ಕೊಟ್ಟಿರೆ ದೇಶಕ್ಕೆ ಹೆಚ್ಚು ಸೇವೆಯನ್ನು ಮಾಡಿ 
ದಂತಾಗುವುದೆಂದು ಅವರಿಗೆ ಪೂರ್ಣವಾದ ನಂಬಿಕೆ 
ಯಿತ್ತು. ಹೀಗೆಯೇ ಮಾಡಬೇಕೆಂದು ತನ್ನ ೩೦ ವರ್ಷ 
ಸೈನ್ಯದಲ್ಲಿನ ಉದ್ಯೋಗದಿಂದ ವಿಶ್ರಾಂತಿ ಹೊಂದಿದರು. 
ಸ್ವೌಟ್‌ಗಳಿಗೆ ತಮ್ಮ ವ್ಯಕ್ತಿತ್ವದ ತಿಳಿವಳಿಕೆಯನ್ನು 
ಕೊಟ್ಟು ಸಮಾಜದ ಸೇವೆಗೆ ಅದನ್ನು ಉಸಯೋಗಿಸ 
ಬೇಕೆಂಬುದೇ ಬೇಡನ್‌ ಪೊನೆಲ್‌ರ ಮುಖ್ಯವಾದ ಗುರಿ. 
(Train your Scouts as individuals and then 
harness that individuality for the good of 
the whole—B. P.) ಬೇಡನ್‌ ಪೊವೆಲ್‌ ತಾನು 
ಸ್ವತಃ ಆಚರಣೆಗೆ ತಾರದಿರುವ ಒಂದು ವಿಷಯವನ್ನು 
ಬೋಧಿಸಿದನು. ತಾನು ಸೈನ್ಯದ ಮಧ್ಯೆಯೇ ಇದ್ದು 
ಪಡೆದಿದ್ದ ಅನುಭವದಿಂದ ಯುವಕರ ಮುಖಂಡನಾಗಿರಲು 
ಯೋಗ್ಯತೆಯನ್ನು ಸಂಪಾದಿಸಿದ್ದರು. ಯುದ್ಧದ ಘೋರ 
ಕೃತ್ಯಗಳನ್ನೂ, ಪರಿಣಾಮಗಳನ್ನೂ ಪ್ರತ್ಯಕ್ಷವಾಗಿ 
ಪೆ ಹೊಂದಿದ್ದು ದರಿಂದ ಪ್ರಪಂಚದಲ್ಲಿ 
ಶಾಂತಿ ನೆಲೆಗೊಳ್ಳುವಂತೆ ಮಾಡಬೇಕೆಂಬ ಅಭಿಲಾಷೆ 
ಅವರಲ್ಲಿ ಚೆನ್ನಾಗಿ ಬೇರೂರಿತು. 


ಈ ಸ್ಕೌಟ್‌ ಸಂಸ್ಥೆಯ ಸಂ 


ಸ್ಥಾ ಪಕ ಬೇಡನ್‌ ಪೊವೆಲ್‌ 
ಸೈನ್ಯಾಧಿಸತಿಯಾಗಿದ್ದವರು. ಈ ಸ 


ಂಸೆಯು ಕೇವಲ 
® 


ಹೋರಾಟಕ್ಕೆ ಸಂಬಂಧಿಸಿರುವುಜಿಂದು ಕೆಲವರ ಆಕ್ಷೇಪಣೆ. 
ಇದಕ್ಕೆ "ಒಂಡು ಹಳೆಯ ಸರ್ಕಸ್‌ ಕುದುರೆಯು ಸ್ವಲ್ಪ 
ಕಾಲ್ಕ ತನ್ನ ಸಾಹಸ, ಆಟಪಾಟಗಳು 
ತೋರಿಸಿದುದೆಲ್ಲ ಆದಮೇಲೆ ಕಡೆಗೆ ಗಾಡಿಯನ್ನೆಳೆಯುನ 
ಕೆಲಸಕ್ಕೆ ನಿಲ್ಲುವುದರಲ್ಲೇನು ಅಡ್ಡಿ ಯಿರುವುದು ?' ಎಂಬ 
ಸಮಾಧಾನದ ಉತ್ತ ರವನ್ನು ಬೇಡನ್‌ ಪೊನೆಲ್‌ಕೇ 
ಹೇಳಿರುವರು. 


ರಾಜಕೀಯೆ ಪಂಗಡಗಳ ರೀತಿ-ನೀತಿಗಳಲ್ಲಿ ಅವರಿಗೆ 
ಲೇಶವೂ ಅಭಿರುಚಿಯಿರಲಿಲ್ಲ. ಆತ್ಮಸಾಕ್ಷಿಗೆ ವಿರೋಧ 
ವಾಗಿ ದೇಶದ ಹಿತವನ್ನು ಲಕ್ಷಿಸದೆ ನಡೆಸಬೇಕಾದ ರೀತಿ. 
ನೀತಿಗಳು ಅವರ ಸ್ವಭಾವಕ್ಕೆ ಹಿತವಾಗವು. ದಕ್ಷಿಣ 
ಜು ಜಾ ಹಿಂತಿರುಗಿದ ಮೇಲೆ ಪಾರ್ಲಿಮೆಂಟಿಗೆ 

ಸ್ಪರ್ಧಿಸೆಂದು ಇವರನ್ನು ಕೆಲವರು ಕೇಳಿಕೊಂಡರು. ಅದಕ್ಕೆ 
ಮ ನೃಲಿಲ್ಲ. 


ಬೇಡನ್‌ ಪೊವೆಲ್‌ ಕೆಲವು ಸ್ಪೌಟ್‌ಗಳೊಡನೆ ಕೆನಡ 
ದೇಶಕ್ಕೆ ಹೋಗಿ ಅಲ್ಲಿ ಸಂಚಾರ ಮಾಡುತ್ತ ಮುಂಜಿ 
ಹೋಗಿ ದಾರಿಯನ್ನು ಸರಿಮಾಡುವುದು, 
ಪತ್ತೆ ಮಾಡುವುದು, ಹೊರಗೆ ಸಂಚಾರ ಹೊರಟಾಗ 
ಪಾಳೆಯ ಬಿಡುವುದು (೦87301೧0), ಅಡಿಗೆ ಮಾಡು 
ವುದು ಇವುಗಳ ವಿಷಯದಲ್ಲಿ ಬೋಧನೆ ಮಾಡಿದುದಲ್ಲಜೆ 
ಎಲ್ಲವನ್ನೂ ತಾವೇ ಪ ಪ್ರತ್ಯಕ್ಷನಾಗಿ ಮಾಡಿ ತೋರಿಸಿದರು. 
ಅಮೆಂಕದ ಮೊದಲು ಸ್ಕೌಟ್‌ 
ಕಂಡರೆ ನಗುತ್ತಿದ್ದರು. ಹೀಗಿರಲು ಅಮೆರಿಕಾ ದೇಶ 
ದಲ್ಲಿ ಚಿಕಾಗೊ ಪಟ್ಟಣದ ಜೆಡಿ. ಬಾಯ್ಸ್‌ 
(ಟೆ. D. Boyce) ಎಂಬ ಶ್ರೀಮಂತರು ಲಂಡನ್‌ನಲ್ಲಿ 
ಹೋಗುತ್ತಿ ದ್ದಾ ಗೆ ಒಬ್ಬ ಹಳು ಅವರ ಬಳಿಗೆ ಬಂದು 
ಅವರಿಂದ ಫೆಟ ಗೆಗಳನ್ನು ತೆಗೆದುಕೊಂಡು ಹೊತ್ತು 
ತಂದನು. ಶ್ರಿ ಓಕ ಅವರಿಗೆ ಕೂಲಿ ಕೊಡುವುದಕ್ಕೆ 
ಹೋದಾಗ್ಯ- ಆ ಹುಡುಗನು ತೆಗೆದು ಕೊಳ್ಳ ನ 
ಶ್ರೀಮಂತರಿಗೆ ಆಶ್ಚ ರ್ಯವಾಯಿತು. ಅದಕ್ಕೆ ಸ್ಯ ಹುಡು 
ನನು ತಾನು ಸ್ಸ್‌ ಕೂ ಆದಕಾರಣ ತೆಗೆದುಕೊಳ್ಳು 
ವುದಿಲ್ಲವೆಂದೂ J hi ಶ್ರೀಮಂತರಿಗೆ ಆಲೋಚನೆ 
ಕಾರಣವಾಯಿತು. rE ಬಡವ. ತಾವು 
ಹೆಚ್ಚಾಗಿಯೇ ಹಣ ಕೊಡಲಿದ್ದರು. ಆದರೂ ಹುಡುಗನು 


ಇವುಗಳನ್ನು 


ಜಾಡನ್ನು 


ps 
ಸಂಸ್ಥೆಯನ್ನು 


13 


ಅದನ್ನು ತೆಗೆದುಕೊಳ್ಳದಿರಬೇಕಾದರೆ ಪ್ರ ಸಂಸ್ಥೆ ಯಲ್ಲಿ 
ಎಸ ದೊಡ್ಡ ಸತ ವಿರಬೇಕೆಂದು ನಿಶ್ಚಯಿಸಿದರು. 
ಒಡನೆಯೇ ಬೇಡನ್‌ ನೆ ಪೊನೆಲ್‌ರು ಬರೆದಿದ್ದ “ಬಾಲಕರಿಗೆ 
ಸ್ಕೌಟ್‌ ಕೆಲಸ (Scouting for Boys)” ಎಂಬ 

ಪುಸ್ತಕನನ್ನು ಕೊಂಡು ಅಮೇರಿಕಾದಲ್ಲಿಯೂ ಸ್ಕೌಟ್‌ 
ಸಂಸ್ಥೆಯನ್ನು ಆರಂಭಿಸಬೇಕೆಂದು ನಿರ್ಧರಿಸಿ ok 
ದರು. ಅಮೇರಿಕದ ಅಧ ಕ್ಷ ರೂಸ್‌ ವೆಲ್ಸ್‌ (Roosevelt) 
ಅವರು ಈ ಪುಸ್ತ ಜ್‌ ತಾ ಹೊಗಳಿ 
ನಾನಾ ವಾ ಾದ ಆಟಗಳಿಂದಾಗುವುದಕ್ಕಿ ೦ತ ನಿಮ್ಮ 
ಪುಸ್ತಕದಲ್ಲಿ ಬೋಧಿಸಿರುವಂತೆ ಬಯಲಿನಲ್ಲಿ ಕಾಲ 
ಕಳೆಯುವುದರಿಂದಾಗುವ ಪ ನ್ರಯೋಜನನು ಅಧಿಕವಾ 
ದುದು” ಎಂದು ಬೇಡನ್‌ ಪೊವೆಲ್‌ರಿಗೆ ಬರೆದರು. ಒಂದು 
ವರ್ಷವಾದಮೇಲೆ “ಕೆನಡಾ ದೇಶದ ಹುಡುಗರಿಗೆ ಹೊಸ 
ಮನೋಗತಗಳನ್ನೂ ಒಂದು ಹೊಸ ಮತವನ್ನೂ ಈ 
ಸಂಸ್ಥೆ ಯು ತಂದುಕೊಟ್ಟ ದೆ? ಎಂದು ಅಲ್ಲಿಯ ಗೌರ್ನರ್‌ 
ಜನರಲ್‌ ಲಾರ್ಡ್‌ ಗ್ರೇ (Lord Grey) ಬರೆದರು. 
ಡ್ಯೂಕ್‌ ಆಫ್‌ ಕನ್ನಾಟ್‌ರಿಗೆ ಬೇಡನ್‌ ಪ್ರೆ ಪೊವೆಲ್‌ರನ್ನೂ 
ಅವರ ಏರ್ಪಾಡುಗಳೆನ್ನೂ ಕಂಡರೆ ಬಹಳ ಸಂಶೋ 
ಅವರು ೧೯೦೯ ರಲ್ಲಿ ಸ್ದಾ ವಿತವಾದ ಈ ಚಳುವಳಿಯ 
ಆಡಳಿತದ ಸಮಿತಿಗೆ ಅಧ ರಾದರು. (ಪ್ರ ಸಂಸ್ಥೆ ಯಿಂದ 
ನಮ್ಮ ಬಾಲಕರ ಮೇಲಿ ಬಹು ಒಳ್ಳೆ ಯ ಪರಿಣಾಮ 
ವಾಗುವುದು. ಇದು ಅವರು ಪೌರುಷವನ್ನೂ ಇತರ 
ಒಳ್ಳೆ ಯ ಗುಣಗಳನ್ನೂ ಪುಷ್ಮೀಕರಿಸುವುದು. ಎಲ್ಲ 
ಕ್ರಿಂತಲೂ ಮಿಗಿಲಾಗಿ 3ಮ ಸ್ಪಕ್ಕೆ ತಾವೇ ಕೆಲಸಗಳನ್ನು 
ಮಾಡುವುದನ್ನು ಕಲಿಸಿಕೊಡುತ್ತದೆ. ಸ್ವಸಹಾಯವನ್ನು. 
ಇದರಿಂದ ಚೆನ್ನಾಗಿ ಕಲಿಯಬಹುದು” ಎಂದು ಅವರು 
ಹೇಳಿರುತ್ತಾ ರೆ ೧೯೧೧ ರಲ್ಲಿ ಐದನೆಯ ಜಾರ್ಜ್‌ 
ಚಕ್ರ ವರ್ತಿಯು ಮೂನತ್ತುಮೂರು ಸಾವಿರ ಸ್ಟೌ ಟ್‌ 
ik ಒಟ್ಟಿ ಗೆ ನೆರೆದಿದ್ದು ದನ್ನು ಪರೀಕ್ಷಿಸಿದರು. 


ನವಾಹ - ಸಂದೇಶ 
ಎರಡು ವರ್ಷಗಳ ಕಾಲ ಬೇಡನ್‌ ಪೊವೆಲ್‌ ನಾರ್ವೆ 
ಮತ್ತು ಸ್ಟೀಡನ್‌, ಪನಾಮ, ವೆಸ್ಬಿಂಡಿಯಾ ದ್ವೀಪಗಳು, 
ಚಮಕವ ಸಂಯುಕ್ತ ಸಂಸ್ಥಾ ನಗಳು, “ಜ್‌ 
ಜಪಾನ್‌, ಆಸ್ಟ್ರೇಲಿಯ, "ದಕ್ಷಿಣ ಆಫ್ರಿಕ ನ್ಯೂಸಿಲ್ಯಾಂಡ್‌ 
ಇವೇ ಮೊದಲಾದ ಹಲವು ದೇಶಗಳಿಗೆಲ್ಲಾ ಹೋಗಿ 
ಸ್ಕೌಟ್‌ಗಳನ್ನು ನಿಚಾರಣೆ ಮಾಡಿಕೊಂಡು ಜಂಜಿಕನ 


ಇವರು. ೧೯೧೩ ರಲ್ಲಿ ಒಲೇವ್‌ ಸೋಮ್‌ 
(Olave Soames) ಎಂಬುವರನ್ನು ಲಗೃವಾದರು. 
ಇವರು ತಮ್ಮ ಪತಿಯ ಈ ಮಹತ್ತಾದ ಕಾರ್ಯದಲ್ಲಿ 
ಬಹು ನೆರವಾದರು. ಇವರನ್ನು ಮದುವೆ ಮಾಡಿ 
ಕೊಂಡಾಗ ಅಲ್ಲಿಂದೀಚೆಗೆ ಸ್ಕೌಟ್‌ ಚಳುವಳಿಯ 
ವಿಷಯದಲ್ಲಿ ಬೇಡನ್‌ ಪೊನೆಲ್‌ ಮುಂಚಿನಷ್ಟು ಶ್ರದ್ಧೆ 
ಯನ್ನು ವಹಿಸನೆಂದೂ, ಅವರ ಪತ್ನಿಯು ಇದರ 
ಅಭಿವೃದ್ಧಿ ಕಾರ್ಯದಲ್ಲಿ ಅವರಿಗೆ ಅಡ್ಡಿ ಬರುವರೆಂದೂ 
ಎಲ್ಲರೂ ಊಹಿಸಿದ್ದರು. ಹಾಗೆಂದಿಗೂ ಆಗಲಿಲ್ಲ. ಅವರು 
ಅವರ ನಿಜವಾದ ಅನುಚರರಾಗಿ ಅವರ ಸ್ಕೌಟ್‌ 
ಚಳುವಳಿಯ 
ವಿಧಗಳಲ್ಲಿ ಸಹಾಯ ಮಾಡಿದರು. 


ಬಾಲಕಿಯರಿಗಾಗಿ ಗರ್ಲ್‌ ಗೈಡ್ಸ್‌ (Girl Guides), 
ಪುಟ್ಟ ಹುಡುಗರಿಗಾಗಿ ಉಲ್ಸ್‌ ಕಬ್ಸ್‌ (Wolf Cubs); 
ಸಮುದ್ರದ ಘಡೆ ಮನಸ್ಸಿರುವ ಹುಡುಗರಿಗಾಗಿ ಸೀ 
ಸ್ಟೌಟ್ಸ್‌ (568 Scouts) ಎಂಬ ಸಂಸ್ಥೆಗಳು, ಸ್ಕೌಟ್‌ 
ಮಾಸ್ಟರುಗಳನ್ನು ತಯಾರು ಮಾಡುವ ಬೀಡುಗಳು, 
ಬಾಲಕರಿಗೆ ರುಚಿಸುವ ಪ್ರತಿಯೊಂದು ವಿಷಯದಲ್ಲಿಯೂ 
ಪಾಂಡಿತ್ಯದ ಗುರ್ತಿಗಾಗಿ ಬಿಲ್ಲೆ ಗಳು- ಇವುಗಳನ್ನೆಲ್ಲಾ 
ಏರ್ಪಡಿಸಬೇಕೆಂಬ ಅಗತ್ಯವು ಬೇಡನ್‌ ಪೊನೆಲ್‌ರಿಗೆ 
ಆಗಾಗ ತೋರುತ್ತಿತ್ತು. ಇಷ್ಟೆಲ್ಲಾ ಮಾಡುವುದರಲ್ಲಿ 
ಅವರ ಪತ್ನಿಯು ಬಹಳ ನೆರವಾದರು. ಅವರೇ ಚೀಫ್‌ 
ಗೈಡ್‌ ಎಂಬ ಸ್ಥಾನವನ್ನು ವಹಿಸಿ ಬಾಲಕಿಯರಿಗೆ 
ಈ ಚಳುವಳಿಯ ವಿಷಯದಲ್ಲಿ ಸರಿಯಾದ 
ಬೋಧಕರಾದರು. | 


೧೯೧೩ ರಲ್ಲಿ ಬರ್ಮಿಂಗ್‌ ಹ್ಯಾಂನಲ್ಲಿ ಸ್ಪೌಟ್‌ ಕೂಟ 
(Rally) ಒಂದಾಯಿತು. ಅಲ್ಲಿ ನಡೆದ ಪ್ರದರ್ಶನದ 
ಸ್ಥ ಳದಲ್ಲಿ ಒಬ್ಬ ಸ್ಪೌಟ್‌ ಬಾಲಕನಿಗೆ ಒಂದು ಹಣದ 
ಚೀಲ ಸಿಕ್ಕಿತು. ಅದರೊಳಗೆ ಹದಿನೈದು ಪೌನುಗಳಿದ್ದವು. 
ಒಳಗಿದ್ದ ಒಂದು ಕಾಗದದ ಸಹಾಯದಿಂದ ಆ ಚೀಲವು 
ಒಬ್ಬ ಸ್ತ್ರೀಯದೆಂಬ ವಿಷಯವೂ ಆಕೆಯ ಮನೆಯಿದ್ದ 
ಸಳವೂ ಆ ಬಾಲಕನಿಗೆ ತಿಳಿಯಿತು. ಒಡನೆಯೇ ಅವನು 
ಆಕೆಯ ಮನೆಯ ಕಡೆಗೆ ಓಡಿದನು. ಅಲ್ಲಿ ಆ ಸ್ತ್ರೀಗೆ 
ಹಣದ ಚೇಲ ಕಂಡು ಆನಂದನಾಯಿತು. ಆ ಬಾಲಕನಿಗೆ 
ಬಹುಮಾನವಾಗಿ ಕೆಲವು ನಾಣ್ಯಗಳನ್ನು ಕೊಟ್ಟಳು. 


ಅಭಿವೃದ್ಧಿಯ ಕಾರ್ಯದಲ್ಲಿ ಹಲವು 


14 


ನನಗೆ ಬೇಡ; ನಾನು ಸ್ಟೌಟ್‌ ಇಲಕನು” ಎಂದು 
ಹುಡುಗನು ಹೇಳಿದನು. ಕೊಟ್ಟ ಬಹುಮಾನವು ಸಾಲ 
ದೆಂದು ಅತೃಪ್ತನಾಗಿ ಈ . ರೀತಿ ಹೇಳುವನೆಂದು ಆ 
ಹೆಂಗಸು ಸಿಟ್ಟಿನಿಂದ ಮತ್ತಷ್ಟು ನಾಣ್ಯಗಳನ್ನು ಕೊಟ್ಟಳು. 
ಆಗ ಬಾಲಕನು “ಇದು ಪ್ರತಿದಿನ ನಾವು ಮಾಡಬೇಕಾದ 
ಕರ್ತವ್ಯಗಳಲ್ಲಿ ಒಂದು” ಎಂದು ಹೇಳಿ ಹೊರಟು 
ಹೋದನು. 


೧೯೧೪ ರಲ್ಲಿ ಬೇಡನ್‌ ಪೊನೆಲ್‌ರ ತಾಯಿಯು 
ಮರಣ ಹೊಂದಿದರು. ಈ ಸಮಯದಲ್ಲಿ ಬೇಡನ್‌ ಪೊವೆಲ್‌ 
ಬಹು ಉತ್ಕೃಷ್ಟವಾದ ಸಂದೇಶವನ್ನು ನೀಡಿದ್ದಾರೆ. 
“ಒಳ್ಳೆಯ ತಾಯಿಯನ್ನು ಪಡೆದಿರುವುದು ಎಂತಹ 
ಪುಣ್ಯವೆಂಬುದು ಅನೇಕ ಜನ ಸ್ಕೌಟ್‌ಗಳಿಗೆ ಗೊತ್ತಿದೆ, 
ನಿಮ್ಮ ತಾಯಿಯು ನಿಮಗೋಸ್ಟರ ಬಹಳ ಕಷ್ಟಸಟ್ಟರು 
ವಳು. ಮಕ್ಕಳಾಗಿದ್ದಾ ಗ ಆರೋಗ್ಯವಾಗಿದ್ದಾ ಗಲೂ 
ಕಾಹಿಲೆಯ ಸ್ಥಿತಿಯಲ್ಲಿಯೂ ಸಾಕಲು ಆಕೆಯು ಎಷ್ಟು 
ತೊಂದರೆಗಳನ್ನು ಅನುಭವಿಸಿರುತ್ತಾಳೆ ! ಆಕೆಯು ನಿಮಗೆ 
ಒಳ್ಳೆಯ ವಿಷಯಗಳನ್ನು ಬೋಧಿಸಿರುವಳು ಬಹಳ 
ಕುತೂಹಲದಿಂದ ನಿಮ್ಮನ್ನು ಸಂರಕ್ಷಿಸಿರುವಳು. ತನ್ನ 
ವೇಳೆಯನ್ನೂ ತನ್ನ ಪ್ರೇಮವನ್ನು ನಿಮಗೆ ಮೀಸಲಾಗಿಟ್ಟಿ 
ರುವಳು. ಇಂತಹ ಪ್ರಿಯತಮವಾದ ವಸ್ತುವು ಇಹ 
ಲೋಕದ ಯಾತ್ರೆಯನ್ನು ಮುಗಿಸಿದಾಗ ಎಂತಹ 
ಭಯಂಕರವಾದ ಪೆಟ್ಟು ಬಿದ್ದಂತಾಗುವುದು ! ಪ್ರೇಮದ 
ಕಟ್ಟಿ ಒಡೆದು ಹೋಗುವುದು. 


ನಾನು ಈಗತಾನೇ ನನ್ನ ತಾಯಿಯನ್ನು ಕಳೆದು 
ಕೊಂಡಿರುವೆ. ಐವತ್ತು ವರ್ಷಗಳ ಕಾಲ ತಾಯಿಯ 
ಪ್ರೇಮ ವೆಂಬುದನ್ನು ನಾನು ಅನುಭವಿಸಿದೆ. ಆದುದರಿಂದ 
ಈಗ ನನಗೆ ಒದಗಿರುವ ದುಃಖದ ತೀಕ್ಷತೆಯು ತಿಳಿಯು 
ವುದು. ನಾನು ಹುಡುಗನಾದಾಗ ಆಕೆಯು ನನ್ನನ್ನು ತರ 
ಬೇತು ಮಾಡಿದಳು. ಪ್ರಾಯಕ್ಕೆ ಬಂದ ಮೇಲೆ ನನ್ನ 
ಕೆಲಸವನ್ನು ಮಾಡುವಾಗ ಕಾವಲಾಗಿ ನೋಡುತ್ತಿ ದ್ದ ಳು 
ಸ್ಕೌಟ್‌ ಚಳುವಳಿಯನ್ನು ಏರ್ಪಡಿಸುವ ಕಾಲದಲ್ಲಿ ಅದು 
ಸಾಧ್ಯವಾಗುವುದೋ ಇಲ್ಲವೋ ಎಂದು ನಾನೇ ಅನು 
ಮಾನದಲ್ಲಿದ್ದಾ ಗ ನಿಜವಾಗಿಯೂ ಅದು ಸಾಧ್ಯವಾಗುವು 
ದೆಂದೂ, ಸಹಸ್ರಾರು ಜನ ಬಾಲಕರಿಗೆ ಅದರಿಂದ ಉಪ: 


ಕಾರವಾಗುವುದೆಂದೂ ನನ್ನ ತಾಯಿಯು ಉತೆ ತ್ರೇಜನ 
ಕೊಟ್ಟಿ ಮೇಲೆ ನಾನು ಅದಕ್ಸಿ ಕೈಹಾಕಿದೆನು. ಒಳೆಯ 
SC ಬಲದಿಂದಲೇ ಚಳುವಳಿಯು ಸಾಧ್ಯ 
ವಾಯಿತು. 


ನಿಮ್ಮ ತಾಯಿಯನ್ನು ನೀವು ಕಳೆದು ಕೊಳ್ಳುವುದ 
ಕೈಂತಲೂ ನಿಮ್ಮ ತಾಯಿಯು ನಿಮ್ಮನ್ನು ಕಳೆದುಕೊಳ್ಳು 
ವುದೇ ಹೆಚ್ಚು ದುಃಖಕರವಾದುದು. ನಿಮ್ಮನ್ನು ಕಳೆದು 
ಷ್ಟ ನಿಮ್ಮ ಮರಣದಿಂದ ದಲು ನಿಮ್ಮ 

ಅಕೃತ್ಯಗಳಿಂದ, ನಿಮ್ಮ ಕೆಟ್ಟ ಕೆಲಸಗಳಿಂದ ನಿಮ್ಮ 
ತಾಯಿಯು ನೀವು 'ಡೀವಂತರಾಗಿದ್ದ ರೂ ನಿಮ್ಮ] ನು 
ಕಳೆದುಕೊಂಡಂತೆಯೇ ಆಗುವುದು. “ನೀವು ದುರ್ನಡತಿ 
ಗಳಿಗೆ ಬಿದ್ದರೆ ನಿಮ್ಮ ತಾಯಿಗೆ, ನಿಮ್ಮನ್ನು ಹೊತ್ತು, 
ಹೆತ್ತು ಸಾಕಿ ಸಲಹಿದ ತಾಯಿಗೆ- ನಿಮಗೆ ಹೆಜೆ ಸ ಯಿಡುವು 
ದನ್ನು ಕಲಿಸಿ ದೇವರ ಪ್ರಾರ್ಥನೆ ಮಾಡುವುದನ್ನು 
ಭೋದಿಸಿ ಒಳ್ಳೆ ಯ ಅಭಿಪ್ರಾಯಗಳನ್ನು ತಿಳಿಸಿ ತು 
ಸರಿಯಾಗಿ ಕಲಿಸ ಗಳನ್ನು ಮಾಡುತ್ತಿ ರುವುದನ್ನು ನೋಡಿ 
ಸಂತೋಷಿಸುವ ನಿಮ್ಮ ತಾಯಿಗೆ ಎಷ್ಟು ಸಂಕಟವಾಗುವು 
ದೆಂದು ಒಮ್ಮೆಯಾದರೂ ಆಲೋಟಚಿಸಿರುವಿರಾ? 


ನೀವು ದೊಡ್ಡವರೂ, ಬಲಿಷ್ಕರೂ, ಜಾಣರೂ ಆಗುವು 
ದನ್ನು ನೋಡಿ ಮುಂದೆ ನೀವು ಸರಿಯಾದ ಜೀವನ ನಡೆ 
ಜತ ತಾನು ಹೆಮ್ಮೆ ಸಡುವಂತೆ ದೊಡ್ಡ ಕೀರ್ತಿ 
ಯನ್ನು ಸಸಾವಿಸುವಕೊಟೊ ಮನಃಪೂರ್ತಿಯಾಗಿ 
ಬಯಸಿದ್ದಳು. ಆದರೆ ನೀವು ಪೋಲಿಯಾಗಿ ಅಲೆದಾ 


ಡುತ್ತಾ ದೂರದೃಷ್ಟಿ ಯನ್ಫೂ ಸೂಕ್ಷ್ಮ ಬುದ್ಧಿ ಯನ್ನೂ 
ತೋರಿಸದಿದ್ದರೆ ಆಕೆ ಆಶಾಭಂಗ ಹೊಂದಿ ದುಃಖದಿಂದ 
ಎದೆಯೊಡೆಯುವಳು. ಆಕೆಯ ನಿರೀಕ್ಷಣೆಯಲ್ಲಾ ಮಾಯ 
ವಾಗುವುದು. ನೀವು ದಾರಿತಪ್ಪಿ ಹೋದುದನ್ನು ನೋಡಿದರೆ 
ನಿಮ ಮರಣದಿಂದಾಗುವುದಕ್ಕಿಂತ ಹೆಚ್ಚು ದುಃಖ 


ಜ್ರ 
ಆಕೆಗಾಗುವುದು. 


ಯಾವ ಉದ್ಯೋಗವನ್ನು ತೆಗೆದುಕೊಂಡರೂ ಅದರ 
ಲಿಯೇ ಜಯಶೀಲರಾದರೆ ಆಗ ಆಕೆಗೆ ಸಂತೋಷವಾಗು 
ವುದು. ಆಕೆಯ ಆಸೆಗೆ ಕಲ್ಬುಹಾಕದೆ ನಿಮ್ಮ ಕೈಲಾದ 
ರೀತಿಯಲ್ಲಿ. ಆಕೆಗೆ ಸೌಖ್ಯವನ್ನುಂಟುಮಾಡಿರಿ. ಇದು 
ನಿಮ್ಮ ಕರ್ತವ್ಯ. ಆಕೆಯು ಜೀವಂತಳಾಗಿದ್ದಾಗ ನಿಮ 


೬ 
ಕರ್ತವ್ಯವನ್ನು ನೀವು ಮಾಡಿರುವಿರೆಂಬ ಸಮಾಧಾನವು 


ಆಕೆಯು ಮರಣ ಹೊಂದಿದಾಗ ಇರುವುದು- ಒಳ್ಳೆಯ 


ವರಾರು, ತಮ್ಮ ತಾಯಿಗೆ ಒಳ್ಳ ಯ ಮಕ್ಕಳಾಗದಿರರು. 
ತಾಯಿಯ ನಿರೀಧ್ಷಣೆಯಂತೆ ನಡೆ ಸುವವರು ಬಹಳ ಅಭಿ 
ವೃದ್ಧಿ ಹೊಂದುವರು”. -ಬೇಡನ್‌ ಪೊವೆಲ್‌, 


ಸುವರ್ಣಾಕ್ಷರಗಳಲ್ಲಿ ಶಾಶ್ವತವಾಗಿ ಕೆತ್ತಿಡ ಬೇಕಾದ 
ಎಂತಹ ಅಮೂಲ್ಯವಾದ ಸ ಸಂಜೇಶ | ಬೇಡನ್‌ ಪೊವೆಲ್‌ 
ತಮ್ಮ ತಾಯಿಯ ನಿರೀಕ್ರಣೆಗೆ ಕುಂದು ತರಲಿಲ್ಲ. 


(ಮುಂದುವರಿಯುವುದು) 


ಜೆ, ಬಿ. ರಾಜಶೇಖರ್‌ 


ಸೂಕಿ 


ಚಂದ್ರನ ಕಲೆ ಅನನ *$ರಣಗಳಲ್ಲಿ ಲೀನನಾಗುನಂತೆ, 


ಅಯ 


ಅನೇಕ 


ಗುಣಗಳಲ್ಲಿ ಒಂದು ಲೋಪ ಲೀನವಾಗುತ್ತದೆ. 


ಕಾಳಿದಾಸ 


ಳ್ಳ 


ಕರ್ನಾಟಿಕ ರಾಜ್ಯ ಸಹಕಾರಿ ಅಫೆಕ್ಸ್‌ ಬ್ಯಾಂಕ್‌ ನಿಯಮಿತ 


ಬೆಂಗಳೂರು.560 018 
(ಸೆಡ್ಯೂಲ್ಡ್‌ ಸಹಕಾರಿ ಬ್ಯಾಂಕು) 
ಪ್ರಧಾನ ಕಛೇರಿ: ಬೆಂಗಳೂರು-18 


ಸಾಲಗಳು ಮತ್ತು ಮುಂಗಡಗಳು. 143 ಕೋಟ ರೂ. ಗಳನ್ನು ಮೀರಿದೆ. 
ದುಡಿಯುವೆ ಬಂಡವಾಳ — 197 ಕೋಟಿ ರೂ. ಗಳನ್ನು ಮೀರಿದೆ. 


ರಾಜ್ಯದಲ್ಲಿನ ಕೃಷಿ ಸುತ್ತು ಕೃಷಿ ಕೈಗಾರಿಕೆಗಳಿಗೆ ಹೆಣಕಾಸನ್ನೊದಗಿಸುವ ಪ್ರಧಾನ ಬ್ಯಾಂಕು. 


ನಮ್ಮಲ್ಲಿ ಹಣ ಹೂಡಿ ನಾಡಿನ ರೈತರ ಮತ್ತು ರಾಷ್ಟ್ರದ ಏಳಿಗೆಗೆ ನೆರವಾಗಿ 
ಎಲ್ಲಾ ವಿಧವಾದ ಠೇವಣಾತಿಗಳ ಮೇಲೂ ಇತರ ಬ್ಯಾಂಕುಗಳಿಗಿಂತ ಶೇಕಡ 3 ರಷ್ಟು ಅಧಿಕ ಬಡ್ಡಿ ನೀಡುತ್ತೇವೆ. 


ಅನೆಧಿ ಕೇವಣಾತಿಗಳೆ ಮೇಲೆ -- ಶೇಕಡ 31 ರಿಂದ ಶೇಕಡ 103 ರವರೆಗೆ 
ವಿಭಿನ್ನ ಬಡ್ಡಿ ದರ, 


ಉಳಿತಾಯ ಖಾತೆಯ ಮೇಲೆ ಶೇಕಡ 5] ರಷ್ಟು ಬಡ್ಡಿ 


ಇತರೆ ಹಲವು ರೀತಿಯ ಆಕರ್ಷಕ ಶೇವಣಾತಿ ಯೋಜನೆಗಳು. 


ನಮ್ಮ 29 ಶಾಖೆಗಳಲ್ಲಿ ಯಾವ ಶಾಖೆಯನ್ನಾದರೂ ಸಂಪರ್ಕಿಸಿ 
ಹಾಗೂ ನಿಮ್ಮ ಹೆಚ್ಚುವರಿ ಹಣವನ್ನು ನಮ್ಮ ಲ್ಲಿ ಹೊಡಿರಿ. 


ರಾಷ್ಟ್ರದ ಅಭ್ಯುದಯಕ್ಕಾಗಿ ಬನ್ನಿ ನಮ್ಮ ಜೊತೆಗೂಡಿ 


ಜಿ. ಎಸ್‌. ಹೆಗಡೆ ಅಜ್ಜೀ ಬಳ ಎಂ. ಎನ್‌. ನಾಗಭೂಷಣ್‌ ಕೆ. ಜೈರಾಜ್‌, ಐ.ಎ.ಎಸ್‌, 
ಅಧ್ಯಕ್ಷರು | ಉಪಾಧ್ಯಕ್ಷರು ವ್ಯವಸ್ಥಾನ ಪಕ ನಿರ್ದೇಶಕರು 


10 


[2೮51661818 (Revised) 


by Ken 5೧16091501 


Go placidly amid the noise and excitement of your meeting. 
And remember that this is one sign of good Scouting. 
As far as possible without surrender 

Be on good terms with all your fellow leaders. 

Plan your programs carefully and cheerfully ; 

And listen to others. 

Even the youngest Wolf Cub; 

He will give you many moments of joy. 

Avoid loud and aggressive gatherings of Scouters. 
Except when you're part of one. 

If you compare your pack with others, 

Do not become vain or bitter; 

For sucess can only be judged by the smiles on their faces. 
Enjoy your achievements as well as your plans. 

Keep in mind the Aim of the movement, 

However hard to understand at times, 

It is a real possession in the changing fortunes of time. 
Exercise caution with your pack funds; 

For a Cub works hard for his dues. 

But let this not blind you to what scouting is all about. 
Baden- Powell wrote it himself; Camping and the Outdoors. 
Be yourself. 

Especially, have fun. 

Neither ‘burn out’ too soon; 

For in the face of all aridity and disenchantment 

Those boys are depending on you. 

Take kindly the counsel of pour Service Team, 

They will help you all that they can. 

Nurture strength of spirit in case of a failure 

But do not blame yourself...-you have done your best, 
And what you think of as ‘failure’ may be ‘super fun’ to your Cubs 
Beyond a wholesome discipline, 

Be gentle with yourself. 

You are the most important person in Scouting; 

We need more adults like yourself 

To help the youth of this world. 

And whether or not it is clear to you, 

You are molding the future of this country. 

Therefore, be at peace with God, 

Whatever you conceive Him to be, 

And whatever your labours and aspirations, 

In the noisy confusion of your meeting 

Keep peace with yourself. 

With all its hard work and sometimes BY 

It is still a wonderful movement. 

Be cheerful 

Strive for good Scouting... 


Collection : : ಓ, KASINATH 


17 


With best compliments from: 


RC GROUP OF INDUSTRIES 


18, Police Station Road, Basavanagudi 
Bangalore-560 004 


Telex 2% 0845-8034 ORCE IN 
Cable : &¥# ORR CEE Phone: 611780 


* ORR CEE ELECTRONICS LTD. 

* RC EXPORTS PVT. LTD. 

* RC INFORMATION TECHNOLOGY SYSTEMS PVT. LTD. 
* RC PROJECTS & SYSTEMS 

* UR ELECTRONICS 

* PEAK ELECTRONIC SYSTEMS 

* GANGA PHOSPHORS ಹ CHEMICALS PV1.&LTD. 

* GANGA LAMPS ಹ TUBES PVT. LTD. 


Promoted by : Prof. S. G. CHANDRA 


18 


THE BHARAT SCOUTS AND GUIDES, KARNATAKA 


National Integration Project— Training Programme 
From August to October 1987 


Community Singing course-cum-Flock 
Leaders Advance Course. 

Place : Besant Park 

Date : 8th to 17th August 1987. 


Community Singing course-cum- Guide 
Captains Advance Course. 

Place : Besant Park 

Date : 8thto 17th August 1987. 


Community Singing course-cum-H.W., 
B. Part |! (Bulbul). 

Place : Besant Park 

Date : 8th to 17th August 1987. 


Commuuity Singing Course-cum-H.W. 
B. Part || (Guides) 

Place : Besant Park 

Date : 8th to 17th August 1987. 


Community Singing course-cum- 
Advance Flock Leaders camp. 

Place : Kondajji 

Date : 7th to 16th October 1987. 


Community Singing course-cum 
Advance Guide Captains camp. 

Place : Kondajji 

Date : 7thto 16th October 1987. 


*¥%x 4% 


Community Singing cum-pre Himalaya 
Wood Badge Camp for Pack Scouters. 
Date : 24th to 30th July 1987 
Place : Kondajji 


Community Singing cum-pre Himalaya 
Wood Badge (S) Camp. 

Date : 22nd to 30th July 1987 
Place : Kondajji 


Community Singing cum-pre Himalaya 
Wood Badge (C) Course. 

Date : 19th to 25th Angust 1987 
Place : Besant Park 


Community Singing cum-pre Himalaya 
Wood Badge (5) Camp. | 
Date : 17th to 25th August 1987 
Place : Besant Park 


Community Singing cum-Himalaya 
Wood Badge Camp for Cubmasters. 
Date : 6th to 14th October 1987 
Place : Besant Park ' 


Community Singing 
Wood Badge (S) Camp. 
Date : 5thto 14th October 1987 
Place : Besant Park 


cum-Himalaya 


Scouting does help to 
Make A Better World 


So you think Scouting is a good chara- 
cter building out door activity? you are 
quite right. But if you think today's 
Scouting is limited to camping, tying knots 
and signalling, you are quite wrong. 

For some time now, Scouting has been 
a program of complimentary education 
through which young people can contribute 
directly towards solving major problems 
facing the youth and humanity. 

In this way, Scouting accomplishes a lot 
but Scouting CAN do alot more! 

For Scouting is unique, a constructive 
channel for the idealism, concerns and 


energy of young people. 
Courtesy : World Scout Bureau 
Asia 0801110 Region 


Regd. No. 8, 6, W. 11 


Southern Regional Seminar on ‘Sanitation 
Promotion & IYSH'’ 


A Southern Regional Seminar on Sani- 
tation Promotion and International year of 
shelter for Homeless’ organised by the 
National Headquarters, was inaugurated 
by Sri V. P. Deenadayalu Naidu, SCC 
Karnataka and Chief Commissioner (Scouts) 
India, at Besant Park, Doddaballapur on 
June 21st at 5 p.m. Sri O. A. Kanagasabai 
500, Tamilnadu B.S. & G. presided. Sri 
V. R. Ganathey, Joint ೧1/6010 (6) NHO, 


was the leader of this seminar. Sri R. os 


Manchanda, D.D. (S) and Smt. #.Algmelu 
D.D. (ಆ) assisted the leader, ©” 


Hundrgd members from the all Southern: 
States of Kerala, Tamil Nadu, Andhra Pra- , 


desh, Pano ಜೆ an & Nicobe, 


and Karnataka participated in this seminar. 
Sri Sangameswaran, ROC (S) welcomed & 
Smt. Pushpa Nadakarni, ROC (G) proposed 
vote of thanks, Sri T. S. Lucas, Deputy 
Director, (Training) gave details of the 
Seminar. Major M.R. Narayan Singh, State 
Commissioner (5) & Sri ಓ, B. Shanmu- 
khappa, State Secretary, Karnataka & Dr, 
K. Baktavasan, State ಆ Tamilnadu 
were also present. 


The Regional Seminar was organised 
‘from 21st to 25th June, 87. During the 
course of the Seminar, several important 
subjects like Sanitation Promotion, Family 
Life Education, Community Development, 
Community Service, Leprosy Control etc., 
were discussed. 


ವತ ವ M. Mudrana Pvt. Ltd., 


ಕಂತ. ar: 560 027. 


Book- Post 


BHARAT SCOUTS & GUIDES 
Prof. P. Sivashankar Circle 


Fort, Bangalore-560 002 


To 


